ಕರ್ನಾಟಕ ಸರ್ಕಾರ 


59 Sc - 9 


ಪರಿಚಯ ಭಾಷಾ ಕನ್ನಡ ಪಠ್ಯಪುಸ್ತಕ 


೨. 


9 


ಎರಡನೆಯ ತರಗತಿ 


ಕರ್ನಾಟಕ ಪಠ್ಯಪುಸ್ತಕ ಸಂಘ (ರಿ.) 
ನಂ.೪, ೧೦೦ ಅಡಿ ವರ್ತುಲ ರಸ್ತೆ ಬನಶಂಕರಿ Ade ಹಂತ, 
ಬೆ೦ಗಳೂರು - ೫೬೦ ೦೮೫ 


ಪಠ್ಯಪುಸ್ತಕ ರಚನಾ ಸಮಿತಿ 


ಡಾ. ಪಿ. ಎಸ್‌. ರಾಮಚಂದ್ರ, ಪ್ರಾಧ್ಯಾಪಕ ಮತ್ತು ಮುಖ್ಯ ಸ್ಥ. 


ಭಾಷಾವಿಜ್ಞಾನ ಅಧ್ಯಯನ ವಿಭಾದ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ. 
ಮೈಸೂರು ವಿಶ್ವವಿದ್ಯಾನಿಲಯ ಮಾನಸದಂದೋಂತ್ರಿ, ಮೈಸೂರು-೫೬೦ оог 


ರಾಮಣ್ಣ ಹವಳೆ, ನಿವೃತ್ತ ಉಪನ್ಯಾಸಕ, ನೀಲಕಂಠೇಶ್ವರ ನದರ, ರಾಯಚೂರು 


ರಂಗಪ್ಪಯ್ಯ ಹೊಳ್ಳ, ಕನ್ನಡ ಭಾಷಾ ಸಹಾಯಕ ನಿವೃತ್ತ. ಶ್ರೀನಿವಾಸ, 


ಚಿತ್ರಪಾಡಿ, DOWD ಉಡುಪಿ ಜಲ್ಲೆ - ೫೭೬ ೨೨೫ 


ಬೆಳವಾಡಿ ಮಂಜುನಾಥ, ಉಪನ್ಯಾಸಕ, ಸರ್ಕಾಲಿ BOD ಪೂರ್ವ ಕಾಲೇಜು 
ಮುಕ್ತಿಹಳ್ಳ. ಚಿಕ್ಚಮದಳೂರು ಜಲ್ಲೆ - ೫೭೭ ೧೩೨ 


ಎ. ಭುಜ೦ದಾಚಾರ್‌, ಕನ್ನಡ ಭಾಷಾ ಅಧ್ಯಾಪಕ, ಶ್ರೀ ಜ್ಞಾಲಾಮಾಲನಿ ಬಾಅಕಾ ಪ್ರೌಢಶಾಲೆ 


ನರಖಿ೦ಹರಾಜಪುರ - ೫೭೭ ೧೩೮ 
ಮಹದೇವಯ್ಯ, 29. ಆರ್‌. ಪಿ: SES ಸಂಪನ್ಮೂಲ 5009, ಹೆಗ್ಗಡದೇವನಕೋಟೆ 


29. ಬಾಲಕೃಷ್ಣಯ್ಯ, ಕನ್ನಡ ಭಾಷಾ ಅಧ್ಯಾಪಕ, 5590) ಪ್ರೌಢ ಶಾಲೆ, ಬೊಂದಾಏ, 


ಮೈಸೂರು ತಾಲ್ಲೂಕು - 820 ೦೨೬ 


ಆರ್‌. ಡಿ? ರವೀಂದ್ರ, 49. ಆರ್‌. ಪಿ. Ses, ಸಂಪನ್ಮೂಲ 5000), ಕೊಪ್ಪ 


3 > 


ತಾಲ್ಲೂಕು, ಚಿಕ್ಕಮದಳೂರು ಜಲ್ಲೆ - ೫೭೭ ೧೨೬ 

ಎಚ್‌. ಎಸ್‌. ವಾಣಿ, ಅಧ್ಯಾಪಕಿ, ಸರ್ಕಾರಿ ಪೌಢ ಶಾಲೆ. ತುಮಹೂರು 
ಚಿತ್ರರಚನೆ : ಇ. DO. BON, ಕಲಾಕಾರರು. 6.ಎಸ್‌.ಇ.ಆರ್‌.ಟ. ಬೆಂಗಳೂರು - ೮೫ 
ಸಲಹೆ ಮತ್ತು ಮಾರ್ದದರ್ಶನ : ನಿರ್ದೇಶಕರು, ಡಿ.ಎಸ್‌.ಇ.ಆರ್‌.ಟ. ಬೆಂಗಳೂರು - ೮೫ 


ಪಂಯೋಜಕರು : ಶ್ರಿಂಮತಿಉಷಾ ಇ. ಗಂಜಂಗಟ್ಟ, ಹಿಲಿಯ ಸಹಾಯಕ ನಿದೇಶಕರು. &. ಎಸ್‌. ಇ. ಆರ್‌. £9. 
ಬೆಂಗಳೂರು - ೫೬೦ ೦೮೫ 


ಮುಮ್ಮಾಡು 


೨೦೦೮-೨೦೦೯ ನೇ ಶೈಕ್ಷಣಿಕ ವರ್ಷದಿಂದ ಕರ್ನಾಟಕ ನಾಡಿನಾದ್ಯಂತ ಕನ್ನಡ ತಾಯ್ದುಡಿ 
ಅಲ್ಲದವರಿಗೆ ಹಾಗೂ ಆಂಗ್ಲಮಾಧ್ಯಮ ಶಾಲೆಗಳಲ್ಲಿ ಒಂದನೇ ತರಗತಿಯಿಂದ ವ್ಯಾಸಂಗ 
ಮಾಡುತ್ತಿರುವವರಿಗೆ ಪರಿಚಯ ಭಾಷೆ ಕನ್ನಡವನ್ನು ಕಡ್ಡಾಯಗೊಳಿಸುವುದರ ಮೂಲಕ ಕಲಿಕೆ 
ಮತ್ತು ಕಲಿಸುವಿಕೆಗೆ ಅನುವಾಗುವಂತೆ ಭಾಷಾವೈಜ್ಞಾನಿಕ ನಿಟ್ಟಿನಲ್ಲಿ ವ್ಯವಸ್ಥಿತವಾಗಿ ಸಂರಚಿಸಿ 
ನಿಗದಿಪಡಿಸಿದ ಪಠ್ಯವೇ ಕಲಿ ಕನ್ನಡ-೧ ಮತ್ತು ಕಲಿ ಕನ್ನಡ - ೨, ಪ್ರಸ್ತುತ ಪಠ್ಯಪುಸ್ತಕಗಳನ್ನು 
ನುರಿತ ಭಾಷಾವಿಜ್ಞಾನಿಗಳು, ಶಿಕ್ಷಣ ತಜ್ಞರು ಮತ್ತು ತರಗತಿಯ ಅನುಭವೀ ಅಧ್ಯಾಪಕರನ್ನೊಳಗೊಂಡ 
ಸಮಿತಿ ಸಿದ್ಧಪಡಿಸಿದೆ. ಭಾಷಾ ಕಲಿಕೆಯಲ್ಲಿ ಮಕ್ಕಳು ಸಹಜ ಹಾಗೂ ಸಕ್ರಿಯವಾಗಿ ಭಾಗಿಯಾಗಿ 
ಕಲಿಕೆಯ ಸಾಮರ್ಥ್ಯಗಳನ್ನು ಪರಿಣಾಮಕಾರಿಯಾಗಿ ಹೆಚ್ಚಿಸಿಕೊಂಡು ಭಾಷಾ ಜ್ಞಾನವನ್ನು ಸದೃಢವಾಗಿ 
ಪಡೆದುಕೊಳ್ಳಬೇಕೆಂಬುದೇ ಪಠ್ಯದ ಮೂಲೋದ್ದೇಶ. ಕನ್ನಡ ಭಾಷೆ ಹಾಗೂ ನಾಡಿನ ಬಗೆಗೆ ಹೆಚ್ಚು 
ಅಭಿಮಾನ, ಆಸಕ್ತಿ, ಅಕ್ಕರೆಯನ್ನು ಬೆಳೆಸಿಕೊಳ್ಳಲು ಪಠ್ಯದಲ್ಲಿನ ಪೂರ್ವಸಿದ್ಧತಾ ಸೇತುಬಂಧ ಪಾಠ, 
ಚಿತ್ರ ಪಾಠ, ಅಕ್ಷರ ಪಾಠ ಮತ್ತು ಪದ್ಯ-ಗದ್ಯಪಾಠಗಳು ಅನುವಾಗಿವೆ. ಮಕ್ಕಳಲ್ಲಿ ಸೃಜನಶೀಲತೆಯನ್ನು 
ಮೂಡಿಸುವಲ್ಲಿ ಕಲಿ ಕನ್ನಡ - ೨. ಪಠ್ಯಪುಸ್ತಕ. ಸೂಕ್ತವಾಗಿದೆ. ಮಾನವೀಯ ಮೌಲ್ಯಗಳನ್ನು 
ಸಮಾನಾಂತರ ಹಾಗೂ ಲಂಬ ಶ್ರೇಣಿಯಲ್ಲಿ ಕ್ರಿಯಾತ್ಮಕಗೊಳಿಸುವಲ್ಲಿ ಇಡೀ ಪಠ್ಯ ಸಮರ್ಪಕವಾಗಿದೆ. 
ಸಂತಸಭರಿತ ಕಲಿಕೆಯಲ್ಲಿ ಆಸಕ್ತಿ, ವಿಶ್ವಾಸ, ನಂಬಿಕೆ ಮತ್ತು ಕುತೂಹಲವನ್ನು ಉಳಿಸಿಕೊಳ್ಳುವ ತಮ್ಮ 
ಸದಾಶಯ ಬಹುಮಟ್ಟಿಗೆ ಸಫಲತೆಯನ್ನು ಪಡೆದಿದೆ ಎಂಬುದು ನಮ್ಮ ನಮ್ರ ಭಾವ. 


ಪ್ರಕೃತ ಕಲಿ ಕನ್ನಡ - ೨ : ಪಠ್ಯ ರಚನಾ ಯೋಚನೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ 
ಸಹಕರಿಸಿದ ಎಲ್ಲರಿಗೂ ಅಭಿಮಾನ ಪೂರ್ವಕ ವಂದನೆಗಳು. ಈ ಪಠ್ಯದ ಬಗ್ಗೆ ಬರುವ ಎಲ್ಲ 
ರೀತಿಯ ಪೂರಕ, ರಚನಾತ್ಮಕ, ಚಿ೦ತನಶೀಲ ಸಲಹೆ ಸೂಚನೆಗಳನ್ನು ನಿರ್ದೇಶನಾಲಯ ಸದಾ 
ಮುಕ್ತವಾಗಿ ಸ್ವಾಗತಿಸುತ್ತದೆ. 


ನಿರ್ದೇಶಕರು 
ಡಿ.ಎಪ್‌.ಇ.ಆರ್‌.ಟ. 
ಬೆ೦ದಳೂರು-೮೫. 


ಕಲಿಸುವವರೊಂದಿಗಿನ ಸಮಾಲೋಚನೆ 


ಆಧುನಿಕರಣ ಮತ್ತು ಜಾಗತಿಕರಣಕ್ಕೆ ಹೊಂದಿಕೊಂಡಂತೆ ಅರಿವಿನ ಕ್ಷಿತಿಜವನ್ನು ಮಾರ್ಪಡಿಸಿ, ಅಳವಡಿಸಿ 
ಸರಿಪಡಿಸಿಕೊಳ್ಳುತ್ತಾ ಬಹುಮುಖದಿ ವಿಸ್ತರಿಸಿಕೊಳ್ಳುವುದು ಅಗತ್ಯ ಹಾಗೂ ಅನಿವಾರ್ಯ. ಹೊಸಯುಗದ ಬಹುತೇಕ 
ಅಗತ್ಯ ಆಕಾಂಕ್ಷೆಗಳನ್ನು ಹೊತ್ತುತರುವ ಇತ್ತೀಚಿನ ಶೈಕ್ಷಣಿಕ ಸಂಶೋಧನೆಗಳನ್ನು ಮೈಗೂಡಿಸಿಕೊಂಡು ಹಂತಹಂತವಾಗಿ 
ಕಲಿಕಾ ಪ್ರಕ್ರಿಯೆ ನಡೆಯಬೇಕು. ಮಕ್ಕಳ ಗಹಿಕಾ ಸಾಮರ್ಥ್ಯ ಮತ್ತು ಮನೋಬಲಕ್ಕನುಸಾರ ಭಾಷೆ ಮತ್ತು ಕಲಿಕಾ 
ವಸ್ತು ವ್ಯವಸ್ಥಿತ ಸುಸಂಘಟಿತ ರೂಪದಲ್ಲಿ ಅನಾವರಣಗೊಳ್ಳುತ್ತಾ ದೊರಕಬೇಕು. ನಮ್ಮ ಪರಂಪರೆಯ ಸಂಸ್ಕೃತಿ 
ಮತ್ತು ಜೇವನ ಮೌಲ್ಯಗಳು ವೈಜ್ಞಾನಿಕ ಹಿನ್ನೆ ಲೆಯಲ್ಲಿ ದಿಗ್ಫರ್ಶಿಸುವಂತಾದಾಗ ಕಲಿಕಾ ಪ್ರಕಿಯೆ ಸಾರ್ಥಕಗೊಳ್ಳುತ್ತದೆ. 
ಅದೇ ಇಂದಿನ ಮೌಲಿಕ ಅರ್ಥಪೂರ್ಣ ಕಲಿಕಾ ಶೈಕ್ಷಣಿಕತೆ. 


ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ಸರ್ಕಾರ ಪ್ರಾಥಮಿಕ ಶಿಕ್ಷಣವನ್ನು ಸಾರ್ವತ್ರೀಕರಣಗೊಳಿಸಿ ಕಲಿಕೆ-ಕಲಿಸುವಿಕೆಯ 
ಗುಣಮಟ್ಟವನ್ನು ಸದೃಢಗೊಳಿಸಿ ಮೌಲೀಕರಿಸುವ ಉದ್ದೇಶದಿ ಕಲಿಕೆಯ ಕನಿಷ್ಟ ಮಟ್ಟಗಳ ಅನ್ವಯಾಧಾರದಿ ಶಾಲಾ 
ಪಠ್ಯಪುಸ್ತಕಗಳನ್ನು ಸಮರ್ಪಕ ರೀತ್ಯ ರಚಿಸಿ ನಿಗದಿಪಡಿಸಿರುವುದು ಸ್ತುತ್ಕಾರ್ಹ. ಇದು ಯಾವುದೇ ಆರೋಗ್ಯಕರ 
ಸಮಾಜದ ಸರ್ವಾಂಗೀಣತೆಯ ವಿಕಾಸತಾ ಫಲವೇ ಆಗಿದೆ. ಪ್ರಕೃತ ನೆಲೆಯಲ್ಲಿ ರೂಪುಗೊಳ್ಳುವ ಸಿದ್ಧತಾ 
ಶೈಕ್ಷಣಿಕ ಸತ್ವಯುತ ಯೋಜನೆ, ದಿಟ್ಟ ನಿಲುವು ಇಲ್ಲವೇ ನಡೆಸುವ ಸಾಮೂಹಿಕ ಪ್ರಯತ್ನಗಳು ಶ್ರೀಸಾಮಾನ್ಯರೆಲ್ಲರ 
ಅಭ್ಯುದಯದ ಆಶಯವಾಗಿದೆ. ನಿರಂತರ ವಸ್ತುನಿಷ್ಟ ಯತ್ನ, ಕ್ರಮಬದ್ಧನಿಯಮಾನುಸಾರ ಯೋಜನೆ, ಚೇತೋಹಾರಿ 
ನಿಶ್ಚಯ, ಪ್ರಸ್ತುತತೆ ಹಾಗೂ ಕಾಲಧರ್ಮ ಸಮನ್ವಯತೆಗೆ ಅನುವಾದ ವೈಜ್ಞಾನಿಕ: ಶೈಕ್ಷಣಿಕ ವಿನ್ಯಾಸವೇ ವ್ಯಕ್ತಿತ್ವ 
ವಿಕಸನದ ಬಿಂಬ. ಇಂದು ಶಿಕ್ಷಣ ನಮ್ಮ ನಿಮ್ಮೆಲ್ಲರ ಯಶೋ ಸಿದ್ಧಿಯ ಮೆಟ್ಟಲು. ಅದೇ ಶೈಕ್ಷಣಿಕ ಧರ್ಮ. 


ಕಲಿ ಕನ್ನಡ-೨ ಪಠ್ಯ ಸಂರಚನಾ ಅವತರಣಿಕೆ ಮೂಲಭೂತ ಭಾಷಾ ಕಲಿಕಾ ಕೌಶಲಗಳ ತಾಂತ್ರಿಕತೆ ಹಾಗೂ 
ಷಾವೈಜ್ಞಾನಿಕ ವಿನ್ಮಾಸ' ವಿನೂತನತೆಯನ್ನು ಆಧರಿಸಿದೆ. ಮುಖ್ಯವಾಗಿ ಆಲಿಕೆ, ಪರಿಕಲ್ಪಿತ ವಿಷಯದ ಅರಿವು, 
ಭಾವಾರ್ಥ ಅಭಿವ್ಯಕ್ತಿ ಗುರುತಿಸಿ-ಶಿಳಿ, ಬರೆಹ. ಅನುಕರಣ ನಿರಂತತೆ, ಪ್ರಾಯೋಗಿಕ SHOOT ಪರಿಚಯ ಭಾಷಾ 
ಕಲಿಕಾ ಮೆಟ್ಟಲುಗಳು. ಪ್ರಸ್ತುತ ಕಲಿ ಕನ್ನಡ-೨ ಪಠ್ಯಪುಸ್ತಕದ ನಿರೂಪಣಾ ವಿವರಣಾತ್ಮಕ ಕಲಿಕಾ ಅನುಕ್ರಮಣಿಕೆ 


ಇಂತಿದೆ: 
ಭಾಗ - ೧ ಪೂರ್ವಸಿದ್ಧತಾ ಸೇತುಬಂಧ ಬೋಧನಾ ಪಾಠಗಳು (ಬೋಧನೆಯ ವಾಚನ/ದು ಪರಿಕರಗಳು) 
ಭಾಗ - ೨ ಅಕ್ಷ ರ ಕಲಿಕಾ ಪಾಠಗಳು (ಬೋಧನಾ ಕಲಿಕಾ ಪಾಠ ಪರಿಕರಗಳು) 
ж ಮೂಲ ಅಕ್ಷರ ಕಲಿಕಾ ಪಾಠಗಳು ж ಗುಣಿತ ಅಕ್ಷರ ಕಲಿಕಾಪಾಠಗಳು 


- ಇವೆಲ್ಲವೂ ಪ್ರಕೃತ ಕಲಿಕಾ DOG ಕ್ರಿಯಾತ್ಮಕತೆಯ ಪ್ರಣಾಳಿಕೆಗಳು. 


ಭಾಗ-೧ ಪೂರ್ವಸಿದ್ದತಾ ಸೇತುಬಂಧ ಬೋಧನಾ ಪಾಠಗಳು (ಬೋಧನೆಯ ವಾಚನ/ದು ಪರಿಕರಗಳು): ಇಲ್ಲಿ 
ಒಟ್ಟು ಹತ್ತು BANG, ಮಿಶ್ರಿತ ಪಾಠಗಳನ್ನು ನಿಗದಿಪಡಿಸಿದೆ. ಕಲಿಕಾರ್ಥಿಗಳ ಪೂರ್ವ ತರಗತಿಯ ಕಲಿಕಾಂಶಗಳನ್ನು 
ನೆನಪಿಸಿಕೊಂಡು ಸ್ಥಿರೀಕರಿಸುವ ಉದ್ದೇಶದ ನಮೂದುಗಳವು. ಪ್ರಕೃತ ನಿಗದಿತ ಪಾಠಗಳು ಶ್ರವಣಾತ್ಮಕತೆಯಿ೦ದ 
ಧ್ವನಿ ಪ್ರಮಾಣೀಕರಣವನ್ನು ನಿಶ್ಚಿತಗೊಳಿಸುವ ಗುರಿವುಳ್ಳವುಗಳು. ಅಲ್ಲದೇ ರಾಗಲಯಾತ್ಮಕತೆಯಿ೦ದ ಹಾಡಬಲ್ಲ 
ಪದ್ಯ, ಕುತೂಹಲ ರೋಚಕ ಕಥನಾತ್ಮಕತೆಯ ಗದ್ಯಗಳವು. ಹಾಗಾಗಿ ಮಗುವಿನ ಕಲಿಕೆಗೆ ಸೇತುವಾಗಿಸುವ, ಸುಲಭ 
ಎನಿಸುವ ಬೋಧನಾ ಪರಿಕರಗಳವು. ಸ್ವತ೦ತ್ರ, ಸ್ವಪೇಕ್ಷ, ಸ್ಪಗಹಿಕೆಯ ಹಾಗೂ ಸ್ವ ಅಭಿವ್ಯಕ್ತಿಯ ಸಂಪನ್ನತಾ 
ಮೌಲಿಕ ತುಣುಕುಗಳವು. ಕಲಿಕಾರ್ಥಿಯ ಪೂರ್ವಭಾವಿ ಗ್ರಹಿಕಾ ಹಾಗೂ ಅರ್ಥೈಸಿ ಅಭಿವ್ಯಕ್ತಿಸುವ ಸಾಮರ್ಥ್ಯವನ್ನು 
ಗಮನಾರ್ಹ ರೀತಿಯಲ್ಲಿ ಶೀಲಗೊಳಿಸುವ ಪ್ರಾಮಾಣಿಕ ಪ್ರಯತ್ನ ಇಲ್ಲಿನದು. ಮಗುವಿನ ನಿರ್ಣಾಯಕಕ್ಕೆ ಸಿಂಧುತ್ವ 
ಅಗತ್ಯವಿದ್ದು ಅದಕ್ಕೆ ಆದ್ಯತೆ ನೀಡುವ ಪರಿ ಗಮನಾರ್ಹ. ಅದಕ್ಕಾಗಿ ಪರಿಚಿತ ಕವಿತೆ ಹಾಗೂ ಕಿರು ಕಥೆಗಳ ನೆಲೆ 
ಅರ್ಥಪೂರ್ಣವಾಗಿದೆ. ಔಪಚಾರಿಕ ಕಲಿಕೆಗೆ ಭೂಮಿಕೆ ಇದು. 

ಭಾಗ-೨ ಅಕ್ಷರ ಕಲಿಕಾ ಪಾಠಗಳು (ಬೋಧನಾ ಕಲಿಕಾ ಪಾಠ ಪರಿಕರಗಳು) ಭಾಗದಲ್ಲಿ ಕನ್ನಡ 
ವರ್ಣಮಾಲಾ ಅಕ್ಷರಗಳನ್ನು ಮುಖ್ಯವಾಗಿ ಮೂರು ನೆಲೆಗಳಲ್ಲಿ ಕಲಿಸುವ ಸರಳ ವೈಜ್ಞಾನಿಕ ವರ್ಗೀಕೃತ ಪಾಠಗಳಿವೆ. 
ಭಾಷಾವೈಜ್ಞಾನಿಕ ಹಾಗೂ ಶೈಕ್ಷಣಿಕ ತಾತ್ವಿಕತೆ, ಅನ್ವಯ ಹಾಗೂ ಪ್ರಾಯೋಗಿಕ ಆಧಾರಿತ ಪಾಠಗಳವು. ಮೊದಲು 
ಕನ್ನಡ ವರ್ಣಮಾಲೆಯ ಮೂಲಾಕ್ಷರಗಳನ್ನು ಕಲಿಸುವ ಹನ್ನೊಂದು ಭಾಷಿಕ ಕೌಶಲ, ಪ್ರಾಯೋಗಿಕ ಚಟುವಟಿಕಾ 


ಪಾಠಗಳಿವೆ. ಅಕ್ಷರ ಸ್ವರೂಪ ಸಾಮೃತೆ, ಅರ್ಥವತ್ತಾದ ಪದ ನಿರ್ಮಿತಿಯ ನೆಲೆ, ಸುಲಭ ರೀತಿಯ ಪದಗಹಿಕಾ 
ಕ್ರಮಾನುಸಾರದ ಪಾಠಗಳವು. ಅಕ್ಷರ ಸಾಮ್ಯತೆ ಒಂದೇ ಇಲ್ಲಿನ ಪ್ರಮಾಣವಲ್ಲ. ಜತೆಗೆ ಕನಿಷ್ಟತಮ ಅರ್ಥವನ್ನು 
ನೀಡಬಲ್ಲ ಪದ ತಯಾರಿ ಮತ್ತು ಜನಪ್ರಿಯ ಭಾಷಿಕ ಅರ್ಥ ಇವುಗಳ ಮೂಲೋದ್ದೇಶ. ರ ಗ ಸ ದ ಅ 
ಅಕ್ಷರ ಅನುಕ್ರಮಣಿಕೆಯ ಜ ಇ - ಅಕ್ಷರ ಪಾಠಗಳವು. ಅಕ್ಷರ ಸಂಬಂಧೀ ಪಾಠದಿಂದ 
ಭಾಷೆಯ ಉಚ್ಚಾರಣಾ ಸಮರ್ಪಕತೆಯನ್ನು ಪದಗಳ ಪಟ್ಟಿಕೆಯ ಮೂಲಕ ಸರಿಪಡಿಸುವ ಉದ್ದೇಶವೇ ಇಲ್ಲಿನದು. 
ಅಲ್ಲದೇ ಬರೆಹ ಉದ್ದೀಪನತೆಯೂ ಮುಖ್ಯ. ವಿವಿಧ ರೀತಿಯ ಅಭ್ಯಾಸ ಚಟುವಟಿಕೆ ಕಲಿವಿನ ನಿಶ್ಚಿತತೆ, ಸ್ಪಷ್ಟತೆ. 
ದೃಢತ್ವ ಇತ್ಯಾದಿ ಕಲಿಕಾಂಶಗಳ ತಾತ್ವಿಕತೆಯನ್ನು ಅನ್ವಯಿಸಿದೆ. ಅನೌಪಚಾರಿಕ ಸಂದರ್ಭದ ಕನ್ನಡ ನುಡಿಯ 
ದನಿಗಳನ್ನು ಕ್ರಿಯಾತ್ಮಕವಾಗಿ ಸಕ್ರಿಯಗೊಳಿಸಿದೆ. ಧ್ವನಿಮಾಲೆಯ ಯಾವುದೇ ದನಿಗಳನ್ನು ಕೈಬಿಡದೆ ಹೆಚ್ಚು ಪ್ರಧಾನತೆ 
ಮತ್ತು ಜನಪ್ರಿಯತೆಯನ್ನು ಪಡೆದ ದನಿಗಳಿಗೆ ಆದ್ಯತೆ ನೀಡಿ ಪದ ತಯಾರಿಯ ಚಾಲನೆಯನ್ನು ನೀಡಿದೆ. ಅಕ್ಷರ 
ಸಂಯೋಜನೆ, ಅಕ್ಷರಗುಚ್ಚತಾ ಅಂಶಗಳನ್ನು ಪ್ರತ್ಯೇಕ ಪಾಠಗಳ ನೆಲೆಯಲ್ಲಿ ನೀಡಿದೆ. ಎರಡನೆಯದೇ mes ಅಕ್ಷರ 
ಕಲಿಕಾ ಪಾಠಗಳ ಭಾಗ. ಇಲ್ಲಿ ಎರಡು ಗುಣಿತಾಕ್ಟರ ಪಾಠಗಳಿವೆ. ಪದ ರಚನೆಯ ಮೂಲ ತಾತ್ಮಿಕತೆಯನ್ನು 
ಗಂಭೀರವಾಗಿ ಪರಿಗಣಿಸಿದ ತಾಣವದು. ವ್ಯಂಜನ ಸ್ವರಸಂಯೋಜನೆಯ ಭಾಷಿಕತೆಯನ್ನು ಮನನ ಮಾಡಿಕೊಡುವ 
ಸಲುವಾಗಿ ಅಕ್ಷರ ಓದಿನೊಂದಿಗೆ ಚಿತ್ರ ನೋಡಿ ಪದ ಹೇಳುವ ಸ್ವರೂಪದ ಪಾಠಗಳವು. ಪದರಚನೆಯ ಹೆಚ್ಚಳಿಕೆಗೆ 
ವಾಸ್ತವ ನಿದರ್ಶನವಿದು. ವೈವಿಧ್ಯಪೂರ್ಣ ಪದನಿರ್ಮಾಣ ಸೂಕ್ತ ಮತ್ತು ಸಮಂಜಸ 
ಕಲಿಕಾಂಶಗಳ ಸಮರ್ಪಕ ಮೌಲ್ಯಮಾಪನ ಸ್ಥರಗಳೇ ಅಲ್ಲಲ್ಲಿ ನಿಶ್ಚಿತಗೊಳಿಸಿರುವ "ನನ್ನಸಾಧನೆ' ಎಂಬುದು. 
ಅಲ್ಲಿ ಕಲಿಕಾರ್ಥಿಯ ಕಲಿವಿನ ಪುನರ್‌ಮನನ, ದೃಢೀಕರಣ ಮತ್ತು ಸಫಲ ಗ್ರಹಿಕಾ ನಿರ್ಧಾರತೆಯೇ ಪ್ರಧಾನಾಂಶ. 
ಅದಕ್ಕಾಗಿ ಸೂಕ್ತ ಅಭ್ಯಾಸ ಚಟುವಟಿಕೆಯನ್ನು ಅಳವಡಿಸಿದೆ. ಬಿಟ್ಟ ಜಾಗವನ್ನು ಸೂಕ್ತ ಅಕ್ಷರ/ಪದದಿಂದ ತುಂಬುವಿಕೆ, 
ಬಿಟ್ಟ ಜಾಗವನ್ನು ಸೂಕ್ತ ಅಕ್ಷರವನ್ನು ಆರಿಸಿ ಅರ್ಥಪೂರ್ಣ ಪದಕಟ್ಟುವಿಕೆ ಸೂಕ್ತ ಅಕ್ಷರ ಸಂಯೋಜನೆ/ಜೋಡಣೆ 
ಹೀಗೆ ಹಲವು ಪ್ರಾಯೋಗಿಕ ಅಭ್ಯಾಸ ಚಟುವಟಿಕೆಯನ್ನು ಕೊಟ್ಟದೆ. ಅದು ಕಲಿತ ಕಲಿಯುವ 
ಭಾಷಿಕಾ೦ಶಗಳಿಗೆ ಇಂಬುಕೊಡುವುದು. ಅಂತೆಯೇ. ಬರೆಹದ ಚಾಕ್ಷುಷ ಸ್ವಚ್ಚತೆಗೆ ಅವಕಾಶವನ್ನು ನೀಡಿದೆ. ಮಗು 
ಕುತೂಹಲದಿ ನಮೂದಿಸಿರುವ ಚಟುವಟಿಕೆಯನ್ನು ಗಂಭೀರವಾಗಿ ಗಮನಿಸಿ ಕಲ್ಪಿತ ಕ್ರಿಯಾತ್ಮಕತೆಗೆ ಅವಕಾಶ ಇಲ್ಲಿದೆ. 
ಸ್ವ ಆಲೋಚನೆಯಿಂದ ಮಕ್ಕಳು ಮಾಡಬಹುದಾದ ಸೃಜನಾತ್ಮಕ ಚಟುವಟಕಾ ಭಾಗವಿದು. ಕಲಿಕೆಗೆ ಖಚಿತತೆಯನ್ನು 
ಸಮನ್ವಯಗೊಳಿಸುವ ಚಟುವಟಿಕೆಗಳ ಅನುಸಂಧಾನತೆ ಇಲ್ಲಿನದು. ನಿರ್ವಹಿತ ಚಟುವಟಿಕೆ ಮಗುವಿನ ಭಾವ 
ವಿಸ್ತಾರಕ್ಕೆ ಸದೃಶವಾಗಿದೆ. ಪ್ರಾಯೋಗಿಕತ್ಚ ಭಾವ ಪರಿಕಲ್ಲನೆಗೆ ಹೊಂದಿಕೊಂಡಿದೆ. 
ಸ್ಪಚ್ಛಂದತೆಯ ಹಿನ್ನೆಲೆಯೇ ಪರಿಚಯ ಭಾಷೆ ಕನ್ನಡದ ಕಲಿಕಾ ನಿರ್ಬಂಧ. ಪರಿಚಿತ ಭಾಷೆಯಾಗಿ ಕನ್ನಡದ 
ಮೂಲಭೂತ ಕಲಿಕಾ ಕೌಶಲಗಳನ್ನು ಭಾಷಾವೈಜ್ಞಾನಿಕ ಪರಿಧಿಯಲ್ಲಿ ಸೂತ್ರೀಕರಿಸಿದ ನಿಯೋಜನೆಯೇ ಇದರ 
ಆಂತರ್ಯದ ಗುಟ್ಟು ಅನ್ಯ ಭಾಷಿಕರಿಗೆ ಇಲ್ಲವೇ ಇಂಗ್ಲೀಷ್‌ ಮಾಧ್ಯಮ ಶಾಲೆಗಳಲ್ಲಿ ಓದುತ್ತಿರುವ ಮಕ್ಕಳಿಗೆ 
ಕನ್ನಡವನ್ನು ಕಡ್ಡಾಯವಾಗಿ ಕಲಿಸುವ ಸಲುವಾಗಿ ಯೋಜಿತವಾದ ಚಿತ್ರ ಸಹಿತ ಬರೆಹದ ಶಾಲಾ ಪಠ್ಯವೇ ಕಲಿ 
ಕನ್ನಡ-೨. ಇದರಲ್ಲಿ ನೀಡಿರುವ ಕಲಿಕೋದ್ದೇಶದ ಚಿತ್ರ, ಚಿತ್ರಸರಣಿ, ಚಿತ್ರ ಸಂಯೋಜನಾ ಗುಚ್ಚವೇ ಪರಿಚಿತ ಭಾಷೆ 
ಕನ್ನಡದ ಕಲಿಸುವಿಕೆಯ ಅಂತಿಮ ನೆಲೆಗಳೆಂದು ಭಾವಿಸದೆ ಶಿಕ್ಷಕ/ಶಿಕ್ಷಕಿಯರು ಬಹು ಆಯಾಮಗಳಲ್ಲಿರುವ ಅಗತ್ಯತೆ, 
ಸೂಕ್ತ ಮಾಹಿತಿ ಹಾಗೂ ವಿಧಾನಗಳನ್ನು ಬಳಸಿ ವ್ಯವಸ್ಥಿತವಾಗಿ ಸಂತಸಭರಿತ ರೀತಿಯಲ್ಲಿ ಕಲಿಸಲೆಂಬುದೇ ದೃಢಭಾವ. 
ಪರಿಚಯ ಭಾಷೆ ಕಲಿ ಕನ್ನಡ-೨ ಪುಸ್ತಕದ ಸಂಯೋಜನಾ ಕಾರ್ಯದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ನೆರವಾದ 
ರಚನಾ ಸಮಿತಿಯ ಎಲ್ಲಾ ಸನ್ಮಿತ್ರ ಬೋಧಕ ಸದಸ್ಯರು ಮತ್ತು ಕಲಾವಿದರ ಸಹಕಾರ, ಬೆಂಬಲ, ಆತ್ಮೀಯತೆ, ವಿಶ್ವಾಸ, 
ಹೃದಯಶ್ರೀಮಂತಿಕೆಯನ್ನು ಗೌರವದಿ ನೆನೆಯುವೆ. ಡಿ.ಎಸ್‌.ಇ.ಆರ್‌.ಟಿ. ನಿರ್ದೇಶಕರ ಸಮಯೋಚಿತ ಸಲಹೆ, 
ಮಾರ್ಗದರ್ಶನ ಮಹತ್ವದ್ದು. ಇವರ ಕಾಳಜಿ ಮತ್ತು ವಿಶ್ವಾಸಪೂರ್ವಕ ಅಭಿಮಾನ ವಿಶೇಷ. ಸಹನಿರ್ದೇಶಕರು, 
ಉಪನಿರ್ದೇಶಕರು ಹಾಗೂ ಹಿರಿಯ ಸಹಾಯಕ ನಿರ್ದೇಶಕರು ನಮ್ಮೀ ಕೆಲಸ ಕಾರ್ಯಗಳನ್ನು ಅಭಿಮಾನದಿ 
ವಿಚಾರಿಸುತ್ತಾ ಸಲಹೆ ಸೂಚನೆಗಳನ್ನು ಇತ್ತು ಸಹಾನೂಭೂತಿಯಿಂದ ಕೆಲಸವನ್ನು ಸಮ್ಮತಿಸಿ ಪಠ್ಯ ಸಂರಚನಾ 
ಯೋಜನೆಯ ಯಶಸ್ಲಿಗೆ ಸಹಕರಿಸಿದ ಅವರೆಲ್ಲರಿಗೂ ಸಮಿತಿಯ ಪರವಾಗಿ ಗೌರವಪೂರ್ವಕ ವಂದನೆಗಳು. 
ಡಾ. ಸಿ.ಎಸ್‌. ರಾಮಚಂದ್ರ 
ಅಧ್ಯಕ್ಷ 
ಕಲಿ ಕನ್ನಡ-೨ ಪಠ್ಯಪುಸ್ತಕ ರಚನಾ ಸಮಿತಿ 


som ಐನುಕ್ರಮಣಿತ 


ಭಾಗ - ೧ 


> ಪೂರ್ವಸಿದ್ಧತಾ ಸೇತುಬಂಧ ಬೋಧನಾ ಪಾಠಗಳು 
(ಬೋಧನೆಯ ವಾಚನಗ/ದು ಪರಿಕರಗಳು) 
ಪದ್ಯಪಾಠ - О : ಚಂದಮಾಮ 
ಪದ್ಯಪಾಠ - ೨ ನಮ್ಮ ಬಾವುಟ 
ಗದ್ಯಪಾಠ - 2 ಹೋತನ ಜಾಣತನ 
ಗದ್ಯಪಾಠ - ೪ : ಗುಬ್ಬಚ್ಚಿ ಮತ್ತು ಮರಿಗಳು 
ಪದ್ಯಪಾಠ - 8: ಸುಗ್ಗಿ 
ಪದ್ಯಪಾಠ & ಕಾಮನಬಿಲ್ಲು ಕಮಾನುಕಟ್ಟದೆ 
ಪದ್ಯಪಾಠ e ಇಳೆಗೆ ಬಂತು ಮಳೆ 
ಗದ್ಯಪಾಠ 5 ಮಂತ್ರಿಯ ಜಾಣ್ಮೆ 
ಗದ್ಯಪಾಠ ಥ್‌ ರಾಮಕೃಷ್ಣನ ಬೆಕ್ಕು 
ಗದ್ಯಪಾಠ ೧೦ : ದುರಾಸೆಯ ಫಲ 
ಭಾಗ-೨ 
> ಅಕ್ಷರ ಕಲಿಕಾ ಪಾಠಗಳು 
(ಬೋಧನಾ ಕಲಿಕಾ ಪಾಠ ಪರಿಕರಗಳು) 
* ಮೂಲ ಅಕ್ಷರ ಕಲಿಕಾ ಪಾಠಗಳು 
- о: ರ 
- 3 


ದ 


ಗ ಸ 
ಉ ಮ 
ಯ ವ 


ಬ 
eS 


el el 


ಇ 


ಗುಣಿತ ಅಕ್ಷರ ಕಲಿಕಾ ಪಾಠಗಳು 
- ೧ : ಅಕ್ಷರಗಳನ್ನು ಓದಿಸಿ * ಚಿತ್ರ ತೋರಿಸಿ ಪ 
- ೨ : ಅಕ್ಷರಗಳನ್ನು ಓದಿಸಿ * ಚಿತ್ರ ತೋರಿಸಿ ೩ 


ಭಾಗ - ೧ 
ಪೂರ್ವಸಿದ್ಧತಾ ಸೇತುಬಂಧ ಪಾಠಗಳು 


(ಬೋಧನೆಯ ವಾಚನ / ಓದು ಪರಿಕರಗಳು) 


ಪದ್ಯಪಾಠ - ೧ 


ಚಂದಮಾಮ 


(ಈ ಪದ್ಯವನ್ನು ರಾಗವಾಗಿ ಹಾಡಿ ಮಕ್ಕಳಿಂದ ಹಾಡಿಸಿ) 


ಚಂದಮಾಮ ಬಾರಯ್ಯ 

ನಮ್ಮ ಮನೆಗೆ ಬಾರಯ್ಯ 

ಹಾಲು ಸಕ್ಕರೆ ಕೂಡಿಸಿ ಕೊಡುವೆ 

ಕುಡಿಯಲು ಬೆಳ್ಳಿಯ ಬಟ್ಟಲು ಕೊಡುವೆ || ಚಂದಮಾಮ || 


ಸಕ್ಕರೆ ಕಡ್ಡಿ ತರ್ನೀನಿ 

2060 ನಿನಗೂ ಕೊಡ್ತೀನಿ 

ಇಬ್ಬರು ಸೇರಿ ತಿನ್ನೋಣ 

ಇಬ್ಬರು ಕೂಡಿ ಆಡೋಣ ॥ ಚ೦ದಮಾಮ ॥ 


ಎಲ್ಲಿಗೋದ್ರು ಬರ್ತೀಯ 
ಅಲ್ಲೇ ದೂರದಲ್ಲಿರೀಯ 
ಹಿಂದೆ ಹಿಂದೆ ಬರ್ತೀಯ 
ಎಲ್ಲಂದಲ್ಲೇ ನಿಲ್ಲೀಯ ॥ ಚಂದಮಾಮ | 


ಪದ್ಯಪಾಠ - ೨ 
ನಮ್ಮ ಬಾವುಟ 


ಕೇಸರಿ ಬಿಳಿ.ಹಸಿರು ಮೂರು 
ಬಣ್ಣ ನಡುವೆ ಚಕ್ರವು 
ಸತ್ಯ ಶಾಂತಿ ತ್ಯಾಗ ಮೂರ್ತಿ 


Я 
ಕೆಂಪು ಕಿರಣ ತುಂ ಗಗನ 
ಹೊನ್ನ ಬಣ್ಣವಾಗಿದೆ | | 


= ЊЕ , ನಾಡ ಗುಡಿಯ “ನೋಡ, | An \ | 
| ನೋಡಿರಣ್ಣ ಹೇಗಿದೆ 1 4! || 


By 
-ಕಯ್ಯಾರ 5019 ರೈ 


ಗದ್ಯಪಾಠ - ೩ 
ಹೋತನ ಜಾಣತನ 
[ಕಥೆಯನ್ನು ಓದಿ ಹೇಳಿ] 


ಒ೦ದು ಗುಡ್ಡದ ತಪ್ಪಲಿನಲ್ಲಿ ಹೋತವೊಂದು ತನ್ನಷ್ಟಕ್ಕೆ ತಾನು ಹುಲ್ಲು ಮೇಯುತ್ತಿತ್ತು 

| ಇದಕ್ಕಿದ್ದಂತೆ ಅದರ ಬೆನ್ನ ಹಿಂದೆ ಏನೋ ಸದ್ದು ಆಯಿತು. ಆಗ ಹೋತ ತಿರುಗಿ 

ನೋಡಿತು. ಅಲ್ಲೊಂದು ತೋಳ ನಿಂತಿತ್ತು. ಅದು ಇನ್ನೇನು ಹೋತನ ಮೇಲೆ ಹಾರಲು 
ಸಿದ್ದವಾಗಿತ್ತು. 


ಹೋತಕ್ಕೆ ಬಹಳ ಹೆದರಿಕೆಯಾಯಿತು. ಆದರೆ ಹೇಗಿದ್ದರೂ ತಪ್ಪಿಸಿಕೊಳ್ಳಲು 
ಸಾಧ್ಯವಿಲ್ಲ. ಇನ್ನು ಬುದ್ದಿವಂತಿಕೆಯಿಂದ ಮಾತ್ರ ಜೀವ ಉಳಿಸಿಕೊಳ್ಳಬಹುದು ಎಂದು 
ಯೋಚಿಸಿದ ಹೋತ ಹುಲ್ಲು ಮೇಯುವುದನ್ನು ಮುಂದುವರೆಸಿತು. ತೋಳ ಎಷ್ಟೇ 
ಹತ್ತಿರ ಬಂದರೂ ಅದರ ಕಡೆಗೆ ಮುಖ. ತಿರುಗಿಸಿಯೂ ನೋಡಲಿಲ್ಲ. ಇದರಿಂದ 
ತೋಳಕ್ಕೆ ಸ್ವಲ್ಪ ಸಂಶಯವಾಯಿತು. ಅದು. ಈವರೆಗೆ ಹೋತವನ್ನು ಕಂಡಿರಲಿಲ್ಲ. ಆದ್ದ- 
ರಿಂದ ಈ ಪ್ರಾಣಿಯ ಪರಿಚಯವನ್ನು ಮೊದಲು ಮಾಡಿಕೊಂಡು ಆನಂತರ ಅದನ್ನು 
ಕೊಲ್ಲುವುದು ಸೂಕ್ತವೆಂದು ತೋಳ ಯೋಚಿಸಿತು. 


ಅದು ಹೋತದ ಬಳಿಗೆ ಬಂದು “ನೀನು ಯಾರು 9" ಎಂದು ಪ್ರಶ್ನಿಸಿತು. 


ಹೋತ ತಲೆಯನ್ನು ಮೇಲೆತ್ತದೆ “ನನ್ನ ಹೆಸರನ್ನು ಕೇಳಿಲ್ಲವೆ ನೀನು? ನಾನು 
ಬೆಟ್ಟದ ಹೋತ” ಎಂದಿತು. 


ಹೋತನ ಕೊಂಬನ್ನು ತೋರಿಸಿ ತೋಳ “ಅದೇನು 9" ಎಂದು ಕೇಳಿತು. 
“ಅದು ನನ್ನ ಕತ್ತಿ” ಎಂದಿತು ಹೋತ. 

ಹೋತದ ಬಾಲವನ್ನು ತೋರಿಸಿ ತೋಳ “ಅದೇನು 9" ಎಂದು ಪ್ರಶ್ನಿಸಿತು. 
“ನನ್ನ ಶತ್ರುವನ್ನು ಹಿಡಿಯಲು ಇರುವ ಹಗ್ಗ ಇದು” ಎಂದಿತು ಹೋತ. 
ಹೋತದ ಗಡ್ಡವನ್ನು ತೋರಿಸಿ ತೋಳ “ಅದೇನು 9" ಎಂದಿತು. 


“ನನಗೆ ಇಷ್ಟವಾದ ಕರಡಿಯ ಕೊಬ್ಬನ್ನು ತಿಂದ ಮೇಲೆ ಮುಖ ಒರೆಸಿಕೊಳ್ಳಲು 
ಇರುವ ಬಟ್ಟೆ ಇದು” ಎಂದಿತು ಹೋತ. 


ಇದನ್ನು ಕೇಳಿದ ತೋಳ ಹೆದರಿ, ಓಡಿ ಕಾಡನ್ನು ಸೇರಿತು. ಅಲ್ಲಿ ಅದಕ್ಕೆ ಒಂದು 
ನರಿ ಎದುರಾಯಿತು. 


“ಕೆ ತೋಕಣ್ಣಾ, ಹೀಗೆ ಹೆದರಿ ಕಂಗಾಲಾಗಿ ಓಡಿ ಹೋಗುತ್ತಿದ್ದೀಯಲ್ಲ 9” ಎಂದು 
ನರಿ ಕೇಳಿತು. 


ತೋಳ ನಡೆದ ಘಟನೆಯನ್ನು ಹೇಳಿತು. ಎಷ್ಟೋ ಹೋತಗಳನ್ನು ಕಂಡಿದ್ದ ನರಿ 
ನಗುತ, 


“ಅಯ್ಯೋ! ನೀನು ಒಂದು ಹೋತಕ್ಕೆ ಹೆದರಿ ಓಡಿ ಹೋಗುತ್ತಿರುವೆಯಲ್ಲ? ಬಾ 
ಅದನ್ನು ಕೊಂದು ಇಬ್ಬರೂ ತಿನ್ನೋಣ” ಎಂದಿತು. 


ತೋಳವನ್ನು ಉಪಾಯದಿಂದ ಓಡಿಸಿದೆನೆಂದು ಹೋತ ಸಂತೋಷಗೊಂಡು ಮತ್ತೆ 
ಹುಲ್ಲು ಮೇಯುತ್ತಿರುವಾಗ ಎದುರಿಗೆ ನರಿಯೊಂದಿಗೆ ತೋಳ ಬರುತ್ತಿರುವುದು ಕಂಡಿತು. 


ಈ ಸಲವಂತೂ ಹೋತಕ್ಕೆ ಬಹಳ ಹೆದರಿಕೆಯಾಯಿತು..ಆದರೆ ಓಡಿ ಹೋದರೆ 
ಪ್ರಾಣಕ್ಕೆ ಸಂಚಕಾರ ಬರುವ ಸಂಭವವಿತ್ತು 


ಆದ್ದರಿಂದ ಅದು ಈಗಲೂ ಉಪಾಯವಾಗಿ ತಪ್ಪಿಸಿಕೊಳ್ಳಲು ಯೋಚಿಸಿತು. 


ನರಿ ಮತ್ತು ತೋಳ ಹತ್ತಿರ ಬಂದ ಕೂಡಲೆ ಹೋತ ಅವುಗಳನ್ನು ಸ್ವಾಗತಿಸಿ, 


“ನರಿಯಣ್ಣ ನೀನು ನಿಜಕ್ಕೂ ಒಳ್ಳೆಯ ಸ್ನೇಹಿತ. ನೀನು ಕೊಟ್ಟ ಮಾತಿನಂತೆ 
ತೋಳವನ್ನು ಹಿಡಿದು ತಂದೆಯಲ್ಲ | ತೋಳದ ಮಾಂಸ ಎಷ್ಟು ರುಚಿಕರವಾಗಿರುತ್ತದೆ 
ಅಲ್ಲವೆ 9 ಬಾ ಇಬ್ಬರೂ ಸೇರಿ ತೋಳವನ್ನು ತಿನ್ನೋಣ” ಎಂದಿತು. 


ಇದನ್ನು ಕೇಳಿದ್ದೇ ತಡ, ತೋಳ ಮಿಂಚಿನಂತೆ ಓಡಿ ಕಾಡು ಸೇರಿತು. 


-ಮನಿಯಾಲ್‌ ಗಣೇಶ್‌ ಶೆಣೈ 


ಗದ್ಯಪಾಠ - ೪ 
ಗುಬ್ಬಚ್ಚಿ ಮತ್ತು ಮಲಗಳು 


[ಕಥೆಯನ್ನು ಓದಿ ಹೇಳಿ] 


ಜೋಳದ ಹೊಲದಲ್ಲಿ ಗುಬಚಿಯೊಂದು ಗೂಡು 
ಕಟ್ಟಿಕೊಂಡಿತ್ತು. ಮರಿಗಳು Ro ದೊಡ್ಡವಾದಾಗ 
ಗುಬ್ಬಚ್ಚ ಆಹಾರ ತರಲು ಹೊರ ' ಹೋಯಿತು. ಹಾಗೆ 


“ಯಾರಾದರೂ ಏನಾದರೂ ಮಾತನಾಡಿಕೊಂಡರೆ 
ನನಗೆ ತಿಳಿಸಿ” ಮಕ್ಕಳು ಆಗಲಿ ಎ೦ದು ಒಪ್ಪಿದವು. 


ತಾಯಿ ಗುಬ್ಬಚ್ಚಿ ಹಾರಿಹೋದಾಗ ರೈತ ಹೊಲದ ಬಳಿ “ಬಂದ. ಬಲಿತಿದ್ದ 
ಜೋಳವನ್ನು ನೋಡುತ್ತಾ ಅವನು ತನ್ನ ಮಗನಿಗೆ “ನಾಳೆ ನಮ್ಮ ನೆರೆಹೊರೆಯವರನ್ನೆಲ್ಲಾ 
ಕರಕೊಂಡು" ಬಾ. ಬೆಳಗ್ಗೆಯೇ ಜೋಳವನ್ನೆಲ್ಲಾ ಕುಯ್ದು ಹಾಕೋಣ І? ಎಂದ. 


ಅದನ್ನು ಕೇಳಿ ಮರಿಗಳು ನಡುಗಿದವು. ತಾಯಿ ಹಿಂತಿರುಗುತ್ತಲೇ ಅವು 
ನಡೆದುದನ್ನೆಲ್ಲಾ ತಿಳಿಸಿ “ಅಮ್ಮಾ ನಮ್ಮನ್ನು ಬೇರೆ ಕಡೆಗೆ ಕರಕೊಂಡು" ಹೋಗು” 
ಎಂದು ಗೋಗರೆದವು. 


| ಆದರೆ ತಾಯಿ ಹೇಳಿತು : “ಹೆದರಬೇಡಿ ಮಕ್ಕಳೇ, ರೈತ ತನ್ನ ನೆರೆಹೊರೆಯವರಿಗೆ 
ಕಾದರೆ, ನಾಳೆ ಜೋಳ ಕುಯ್ಯೋದು ಸಾಧ್ಯವಾಗೋದಿಲ್ಲ. Ы 


ಅದರಂತೆಯೇ ರೈತ ಬೆಳಗ್ಗೆಯೇ ಹೊಲದ ಬಳಿ ಬಂದು ನಿಂತ. ಮಧ್ಯಾಹ್ನಃ ವಾದರೂ 
ಅವನಿಗೆ ಸಹಾಯ ಮಾಡುವ "ಔರೆಹೊರೆಯವರು ಬರಲಿಲ್ಲ. ಇದರಿಂದ ನಿಟ್ಟುಗೊಂಡು 
ಅವನು “ಮಗನೇ, ಈ ನೆರೆಹೊರೆಯವರನ್ನು ನಂಬಿ ಪ್ರಯೋಜನವಿಲ್ಲ. ನಾಳೆ ನಮ್ಮ 
ಬಂಧುಗಳನ್ನೆಲ್ಲಾ ಕರೆದು ಬಾ. ಜೋಳ ಕುಯ್ದು ಬಿಡೋಣ” ಎಂದ. 


ಮರಿಗಳಿಂದ ವಿಷಯ ತಿಳಿದ ತಾಯಿ ಗುಬಚಿ “ಹೆದರಬೇಡಿ ಮಕ್ಕಳೇ, ರೈತ ತನ್ನ 
ಬಂಧುಗಳಿಗಾಗಿ ಕಾದರೆ, ನಾಳೇನೂ ಜೋಳ ಕುಯ್ಯೋಕಾಗೊಲ್ಲ” ಎಂದಿತು. 


ಮರುದಿನ ರೈತ ಕಾದದ್ದೇ ಬಂತು. ಬಂಧುಗಳು ಒಬ್ಬರೂ ಅತ್ತ ಸುಳಿಯಲಿಲ್ಲ. 
ರೈತನ ಕೋಪ ಇಮ್ಮಡಿಸಿತು. ಅವನು ಮಗನಿಗೆ “ನಾವು “ಯಾರಿಗೊ ಕಾಯೋದು 
da, ನಾಳೆ ಬೆಳಗ್ಗೆ ನಾವಿಬ್ಬರೇ ಬಂದು ಜೋಳ ಕುಯ್ದು ಬಿಡೋಣ” ಎಂದ. 


ಮರಿಗಳು ತಾಯಿಗೆ ಈ ಸುದ್ದಿ ಮುಟ್ಟಿಸಿದುವು. “ಹಾಗಾದರೆ ರೈತ ನಾಳೆ ಜೋಳ 
ಕುಯ್ತಾನೆ. ನಾವು ಬೇರೆ ಕಡೆ ಹೋಗೋಣ” ಎನ್ನುತ್ತಾ ತಾಯಿ 33, ಮರಿಗಳನ್ನು 
ಬೇರೆಡೆಗೆ ಸಾಗಿಸಿತು. 


ಪದ್ಯಪಾಠ -೫ 


ಸುಗ್ಗಿ 


(ಈ ಪದ್ಯವನ್ನು ರಾಗವಾಗಿ ಹಾಡಿ ಮಕ್ಕಳಿಂದ ಹಾಡಿಸಿ) 


ಸುಗ್ಗಿಯು ಬಂದಿತು оп ತಂದಿತು 
ನಮ್ಮಯ ನಾಡಿನ ಜನಕೆಲ್ಲ | 


ಸಗ್ಗದ ಸುಖವನು ನೀಡುತ ರೈತಗೆ 
ದುಡಿಯಲು ಹಚ್ಚಿತು ದಿನವೆಲ್ಲ | 


ಬೆಳೆಸಿಯೆ ತಿನ್ನುತ ಮಜ್ಜಿಗೆ ಕುಡಿಯುತ 
ಇರುವರು ರೈತರು ಸುಖದಲ್ಲಿ । 


ಜೋಳವ ಕೊಯ್ಯುತ ಗೂಡನು ಹಾಕುತ 
ಕುಣಿವರು ರೈತರು ಹೊಲದಲ್ಲಿ | 


ಕಣವನು ಕಡಿಯುತ ನೀರನು ಹೊಡೆಯುತ 
ಮೇಟಿಯ ಕುಣಿಯನು ಅಗೆಯುವರು | 


| ತೆನೆಯನು ಮುರಿಯುತ ಹೆಸರನು ಹೇಳುತ 
ಗುಂಪಿಯ ನೆಳೆಯುತ ಒಗೆಯುವರು | 


ಹಂತಿಯ ಹೊಡೆಯುತ ಕಂತಿಯ ತೆಗೆಯುತ 
ಬೆಳಗಿನವರೆಗೂ ಹಾಡುವರು | 


ಕಾಳನು ತೂರುತ ಗಾಡಿಲಿ ಹೇರುತ 
ಊರಿನ ಕಡೆಗೆ ಓಡುವರು | 


-ದಾ. ರಾ. ಬಳೂರಗಿ 


ಪದ್ಯಪಾಠ - ೬ 


ENGEN ಕಮಾನು SEO 


(ಈ ಪದ್ಯವನ್ನು ರಾಗವಾಗಿ ಹಾಡಿ ಮಕ್ಕಳಿಂದ ಹಾಡಿಸಿ) 


On 
ಹಣ್ಣಿನ ಹೂವಿನ 'ಹೊನ್ನನು ಕೂಡಿದೆ 
ಮಕ್ಕಳಿಗೋಕುಳಿಯಾಟವನಾಡಿದೆ | 


SOND ತೋಟದ 208090 ಮೂಡಿದೆ 
ಭೂಮಿಗೆ ಬಾನಿಗೆ ಸೇತುವೆ ಹೂಡಿದೆ | 


ಕಾಮನಬಿಲ್ಲು ಕಮಾನು ಕಟ್ಟಿದೆ 
ಮೋಡದ ನಾಡಿನ ಬಾಗಿಲಿಗೆ | 


ಪದ್ಯಪಾಠ - ೭ 
ಅಆಗ ಬಂತು we 


(ಈ ಪದ್ಯವನ್ನು ರಾಗವಾಗಿ ಹಾಡಿ, ಮಕ್ಕಳಿಂದ ಹಾಡಿಸಿ) 


ಗುಡು ಗುಡು ಗುಡು ಗುಡು 
ಗುಡುಗಲು ಮುಗಿಲು | 

ತಕ ತಕ ತಕ ತಕ 
ಕುಣಿವುದು ನವಿಲು ॥ 


ಜುಳು ಹುಳು ಜುಳು ಜುಳು 
ಹರಿವುದು ಹೊಳೆಯು | 
ಪಳ ಪಳ ಪಳ ಪಳ 


ಹೊಳೆವುದು ಫಸಲು ॥ 


ಸುಳು ಸುಳು ಸುಳು ಸುಳು 
ಸೂಸಲು ಗಾಳಿ | 

ಬಿರಿದಾ ಕುಸುಮಕೆ 
ದುಂಬಿಯ ದಾಳಿ ॥ 


ಬಾನಲಿ ಮೂಡಲು 
ಕಾಮನಬಿಲ್ಲು | 
ಚಿಣ್ಣರ ಲೋಕದಿ 
ಹರಡಿತು ಗುಲ್ಲು | 


ಹೆಚ್ಚಿತು ಆಗಲೆ 
ಭೂಮಿಯ ಕಳೆಯು | 
ತೊಳೆಯಿತು ಒಡನೆ 
ಊರಿನ ಕೊಳೆಯು | 


ಗದ್ಯಪಾಠ - 6 


ಮಂತ್ರಿಯ ಜಾಡ್ಯ 
[ಕಥೆಯನ್ನು ಓದಿ ಹೇಳಿ] 


ವಿಜಯನಗರದ ಸಾಮ್ರಾಟ ಶ್ರೀ ಕೃಷ್ಣದೇವರಾಯ. ಅವನ ರಾಜಧಾನಿ ಹಂಪೆ. 
| ез ರಾಜ್ಯದಲ್ಲಿ ತಿಮ್ಮರಸು ಎಂಬ ಮಂತ್ರಿ ಇದ್ದ. ಅವನು ಬುದ್ದಿವಂತಿಕೆಗೂ, 
осал ಹೆಸರಾಗಿದ್ದ. 


ಶ್ರೀ ಕೃಷ್ಣದೇವರಾಯ ಆತನನ್ನು ಅಪ್ಪಾಜಿ ಎಂದು ಪ್ರೀತಿಯಿಂದ ಕರೆದು 
ಗೌರವಿಸುತ್ತಿದ್ದ. ಅಪ್ಪಾಜಿ ಕೀರ್ತಿ ಎಲ್ಲ ಕಡೆಗೂ ಹಬ್ಬತ್ತು. ಅದು ಕಳಿಂಗ ರಾಜನ ಕಿವಿಗೂ 
ಬಿತ್ತು ಆ ರಾಜನಿಗೆ ಅಪ್ಪಾಜಿಯ ಚತುರತೆಯನ್ನು ಪರೀಕ್ಷಿಸುವ ಬಯಕೆ ಉಂಟಾಯಿತು. 


ವಿಜಯನಗರದ ಅರಸನಿಗೆ ಕಳಿಂಗರಾಜ ಒಂದು. ಮನವಿ ಕಳುಹಿಸಿದ. “ನಿಮ್ಮ 
ರಾಜ್ಯದಲ್ಲಿ ಸುಂದರವಾದ ಗುಲಾಬಿ ಹೂಗಳು ಬೆಳೆಯುವವು. ಅವು ನಮ್ಮ ರಾಣಿಯ 
ಮನಸಿಗೆ ತುಂಬ ಹಿಡಿಸಿವೆ. ಒಂದಿಷ್ಟು. ತಾಜಾ - ಗುಲಾಬಿ ಹೂಗಳನ್ನು ಕಳುಹಿಸಿ 
ಕೊಡಿ? ಎಂದು ವಿನಂತಿಸಿದ. ಅದನ್ನು ದಿ ಕೃಷ್ಣದೇವರಾಯನಿಗೆ ಅಚ್ಚರಿಯೂ 
ಚಿ೦ತೆಯೂ ಆಯಿತು. ಅಲ್ಲಿಗೆ ನಡೆದುಕೊಂಡು “ಹೋದರೆ ಸುಮಾರು "ಮೂರು 
ತಿಂಗಳ ಪ್ರಯಾಣ. ಹೂಗಳನ್ನು ಕಿತ್ತು ಕಳುಹಿಸಿದರೆ ಬಾಡಿ ಹೋಗುವುವು. “ತಾಜಾ 
ಹೂಗಳನ್ನು ಕಳುಹಿಸುವುದೆಂತು?' ವಂದು ಯೋಜಿಸತೊಡಗಿದ. ಈ ಸಮಸ್ಯೆಯನ್ನು 
ರಾಜ ಎಲ್ಲರಿಗೂ ವಿವರಿಸಿದ: 


ಯಾರಿಗೂ ಉಪಾಯ ಹೊಳೆಯಲಿಲ್ಲ. QR, ತೋರದಾಗಿ ಕಳವಳಗೊಂಡರು. 


ಆಗ ಅಪ್ಪಾಜಿ ಸಮಸ್ಯೆಗೆ ಪರಿಹಾರ ಹುಡುಕಿದ. ಒಂದು ಗಾಡಿಯನ್ನು ತರಿಸಿ 
ಫಲವತ್ತಾದ ಮಣ್ಣು ಮತ್ತು ಗೊಬ್ಬರ ತುಂಬಿಸಿದ. ಗುಲಾಬಿಯ ಸಸಿಗಳನ್ನು ನೆಡಿಸಿ 
ನೀರು ಹನಿಸಿದ. ಗಾಡಿಯೊಂದಿಗೆ ರಾಜಭಟರು ಹಾಗೂ ಅಪ್ಪಾಜಿ ಕಳಿಂಗಕ್ಕೆ ಹೊರಟರು. 


ದಾರಿಯಲ್ಲಿ ನೀರನ್ನು ಹಾಕುತ್ತಾ ಸಸಿಗಳನ್ನು ಪೋಷಿಸಿದರು. ಮೂರು ತಿ೦ಗಳ 
ನಂತರ ಗಾಡಿ ಕಳಿಂಗ ರಾಜ್ಯವನ್ನು ತಲುಪಿತು. ಗಾಡಿಯ ತುಂಬಾ ಗುಲಾಬಿ 
ಹೂಗಳು ಅರಳಿ ನಿಂತಿದ್ದವು. ಸೌಂದರ್ಯ ರಾಶಿಯೇ ಮೈದುಂಬಿತ್ತು. ಅದನ್ನು ಕಂಡ 
ಕಳಿಂಗರಾಜನಿಗೆ ತುಂಬಾ ಸಂತೋಷವಾಯಿತು. ಅಪ್ಪಾಜಿಯ ಚತುರತೆಯನ್ನು. ಮೆಚ್ಚಿ 
| ಮನಸಾರೆ ಹೊಗಳಿದ. ಅವನನ್ನು ತುಂಬು ಹೃದಯದಿಂದ ಸನ್ಮಾನಿಸಿದ. 


“ಬುದ್ಧಿವಂತಿಕೆಗೆ ಮಿಗಿಲಾದುದು ಯಾವುದೂ ಇಲ್ಲ”. 


ಗದ್ಯಪಾಠ - e 


ರಾಮಕೃಷ್ಣನ а) 
[ಕಥೆಯನ್ನು ಓದಿ ಹೇಳಿ] 


ಒಮ್ಮೆ ಕೃಷ್ಣದೇವರಾಯ ಹತ್ತಾರು ಜನರಿಗೆ ಸಣ್ಣ ಬೆಕ್ಕಿನ ಮರಿಗಳನ್ನು ಕೊಟ್ಟು, 
ಅವನ್ನು ಸಾಕಲು ಅನುಕೂಲವಾಗುವಂತೆ ಒಂದೊಂದು ಹಸುವನ್ನೂ ಕೊಟ್ಟ. 


“ಮಹಾಪ್ರಭೂ ನನಗೂ ಒಂದು ಬೆಕ್ಕಿನಮರಿ ಕೊಡಿ” ಎಂದ ತೆನಾಲಿ ರಾಮಕೃಷ್ಣ 
ಅರಸ ಅವನಿಗೂ ಒಂದು ಮರಿ ಮತ್ತು ಹಸುವನ್ನು ಕೊಟ್ಟು “ನಿಮ್ಮಲ್ಲಿ ಬೆಕ್ಕನ್ನು ಯಾರು 
ಚೆನ್ನಾಗಿ ಬೆಳೆಸುತ್ತೀರೋ ಅವರಿಗೆ ಬಹುಮಾನ ಕೊಡ್ತೇನೆ” ಎಂದ್ಯ 


ಮೂರು ತಿ೦ಗಳ ಬಳಿಕ ರಾಜನ ಆಜ್ಞೆಯಂತೆ ಎಲ್ಲರೂ ಬೆಕ್ಕುಗಳನ್ನು ಕರೆತಂದರು. 
ಬೆಕ್ಕುಗಳಿಗೆಂದು ರಾಣಿವಾಸದವರು ಒಂದೊಂದು ಬಟ್ಟಲು ಹಾಲನ್ನಿಟ್ಟರು. ಬೇರೆಲ್ಲ 
ಬೆಕ್ಕುಗಳೂ ಹಾಲನ್ನು ಕುಡಿಯಲಾರಂಭಿಸಿದಾಗ ರಾಮಕೃಷ್ಣನ ಬೆಕ್ಕು ಮಾತ್ರ ಸಿರ್‌ 
ಎಂದು ಮುಖ ತಿರುಗಿಸಿತು. ಅದನ್ನು ಕಂಡ ಅರಸ ಕೇಳಿದ “ರಾಮಕೃಷ್ಣ ನಿನ್ನ ಬೆಕ್ಕೇಕೆ 
ಹಾಲು ಕುಡಿಯುತ್ತಿಲ್ಲ 9" 


“ಮಹಾಪಭೂ, ಬೆಕ್ಕುಗಳಿಗೆ ಕಣ್ಣು ಮುಚ್ಚಿ ಹಾಲು ಕುಡಿಯೋದೊಂದು ದುರಭ್ಯಾಸ. 
ನನ್ನ ಬೆಕ್ಕು ಹಾಗೆ ಮಾಡಬಾರದೂಂತ ಮೊದಲ ದಿನ ಬಿಸಿ ಹಾಲನ್ನು ಕೊಟ್ಟೆ. ಕುಡಿದಾಗ 
ಅದರ ಮೀಸೆ ಸುಟ್ಟತು. ಮತ್ತೆ ಪ್ರತಿದಿನವೂ ಹಾಗೆ ಮಾಡಿದೆ. ಈಗ ಬೆಕ್ಕು ಹಾಲನ್ನೇ 
ಕುಡಿಯೋದಿಲ್ಲ” ಎಂದ ರಾಮಕೃಷ್ಣ 


“ಆದರೆ ನಿನ್ನ ಬೆಕ್ಕು ಬೇರೆಲ್ಲ ಬೆಕ್ಕುಗಳಿಗಿ೦ತ ದಪ್ಪವಾಗಿದೆಯಲ್ಲಾ. ಅದು ಹೇಗೆ” 
ಎ೦ದು ಪ್ರಶ್ನಿಸಿದ ಅರಸ. 


“ಮಹಾಸ್ವಾಮೀ, ಪ್ರಾಣಿಗಳು ತಮ್ಮ ಆಹಾರಕ್ಕೆ ಇನ್ನೊಬ್ಬರನ್ನು ಅವಲಂಬಿಸೊಲ್ಲ. 
ಹಾಲಿಲ್ಲದಿದ್ದರೇನಂತೆ? ನನ್ನ ಬೆಕ್ಕು ಪ್ರತಿದಿನವೂ ಬೇಕಾದಷ್ಟು ಇಲಿ ಮತ್ತು 
ಪಾರಿವಾಳಗಳನ್ನು ತಿನ್ನುತ್ತಿತ್ತು ಅದಕ್ಕೇ ಅದು ದಪ್ಪವಾಗಿದೆ” QOD ರಾಮಕೃಷ್ಣ 


ರಾಜ ಸುಪ್ರೀತನಾಗಿ “ಈ ಬೆಕ್ಕು ನಮ್ಮಲ್ಲೇ ಇರಲಿ” ಎಂದ. 
“ಬೆಕ್ಕಿನ ಹಿ೦ದೆ ಬಂದ ಹಸು 9" ಎಂದು ಕೇಳಿದ ರಾಮಕೃಷ್ಣ 
“ಅದು ಗೋದಾನ. ಹಸು ನಿನಗೇ ಇರಲಿ” ಎಂದು ನಕ್ಕು ನುಡಿದ ಅರಸ. 


ಗದ್ಯಪಾಠ - 00 


ದುರಾಸೆಯ BO 
[ಕಥೆಯನ್ನು ಓದಿ ಹೇಳಿ] 


ಒಂದು ಊರಿನಲ್ಲಿ ಈರಣ್ಣನೆಂಬ ವ್ಯಕ್ತಿ ಇದ್ದ. ಅವನು ಮಹಾ ಜಿಪುಣನೆಂದು 
ಹೆಸರುವಾಸಿಯಾಗಿದ್ದ. ಯಾವುದೇ ಸಾಮಾನು ತರಲಿಕ್ಕೆ ಪೇಟೆಗೆ ಹೋದರೆ ಚೌಕಾಸಿ 
ಮಾಡದೇ ಕೊಳ್ಳುತ್ತಿರಲಿಲ್ಲ. ಒಮ್ಮೆ ಅವನ ತಾಯಿ ಎರಡು ರೂಪಾಯಿ ಕೊಟ್ಟು 
ತೆಂಗಿನಕಾಯಿ ತೆಗೆದುಕೊಂಡು ಬಾರೆಂದು ಹೇಳಿದಳು. ಈರಣ್ಣ ಸಮೀಪದ ಅಂಗಡಿಗೆ 
ಹೋಗಿ, 


“ತೆ೦ಗಿನಕಾಯಿ ಹೇಗಪ್ಪಾ 9” ಎಂದು ಕೇಳಿದ. 
“ಎರಡು ರೂಪಾಯಿಗೊಂದು ಸ್ವಾಮಿ” ಎಂದ ಅಂಗಡಿಯಾತ. 


“ಎರಡು ರೂಪಾಯಿ ತುಂಬಾ ಹೆಚ್ಚಾಯಿತು. ಒಂದು ರೂಪಾಯಿ ಮಾಡಿಕೊಡು” 
ಎಂದ ಈರಣ್ಣ. 


“ಆಗಲ್ಲರಿ, ನಾವು ಪೇಟೆಯಿ೦ದ Som ಮಾರುತ್ತೇವೆ. ನಾವು ಕೊಳ್ಳುವ ಬೆಲೆಯೇ 
ಒಂದು ಕಾಲು ರೂಪಾಯಿ” ಎಂದ: ಅಂಗಡಿಯವ. 


“ಅಂದರೆ ಪೇಟೆಯಲ್ಲಿ ಒಂದೂ ಕಾಲು ರೂಪಾಯಿಗೆ ಒಂದು ತೆಂಗಿನಕಾಯಿ 
ಸಿಕ್ಕುತ್ತದೆಯೇ?” ಎಂದು, ಕೇಳಿದ ಈರಣ್ಣ. 


“ಇನ್ನು ಕಡಿಮೆ ಬೆಲೆಗೆ ಸಿಕ್ಕರೂ ಸಿಗಬಹುದು” ಎಂದ ಅಂಗಡಿಯವ. “ಪೇಟೆಗೆ 
ಹೋಗಿ ಏಕೆ ತರಬಾರದು?” ಎಂದುಕೊಂಡ ಈರಣ್ಣ ಪೇಟೆಯ ದಾರಿ ಹಿಡಿದೇ ಬಿಟ್ಟ. 


ಪೇಟಿಯಲ್ಲಿಯ ಒಂದು ದೊಡ್ಡ ಅಂಗಡಿಯ ಮುಂದೆ ನಿಂತು “ತೆಂಗಿನ ಕಾಯಿ ಹೇಗೆ?” 
ಎಂದಾಗ “ಒಂದು ರೂಪಾಯಿಗೆ ಒಂದು” ಎಂದ ಅಂಗಡಿಯಾತ. 


“ಒ೦ದು ರೂಪಾಯಿ ತುಂಬಾ ಹೆಚ್ಚಾಯಿತು. ಎಂಟಾಣೆಗೊಂದು ಕೊಡೋದಿಲ್ಲವೇ?” 
ಎಂದ ಈರಣ್ಣ. 


| “ಇಲ್ಲಾರಿ, ತೆಂಗಿನ ತೋಟದ ಮಾಲೀಕರಿಂದಲೇ ನಾವು ಎಂಟಾಣೆಗೆ ಕೊಳ್ಳುತ್ತೇವೆ. 
ನೀವು ತೋಟಕ್ಕೆ ಹೋದರೆ ಎಂಟಾಣೆಗೊಂದು ಕಾಯಿ ಸಿಕ್ಕೀತು” ಎಂದ. 


ಈರಣ್ಣ ತೆಂಗಿನ ತೋಟದತ್ತ ನಡೆದೇ ಬಿಟ್ಟ 


ತೆಂಗಿನಕಾಯಿಯ ರಾಶಿಯ ಮುಂದೆ ನಿಂತಿದ್ದ ತೋಟದ ಮಾಲೀಕ ಈರಣ್ಣನನ್ನು 
ತೋಟಕ್ಕೆ ಸ್ವಾಗತಿಸಿದ. 

“ತೆಂಗಿನಕಾಯಿ ಹೇಗೆ ಕೊಡುತ್ತೀರಿ?” ಎಂದ ಈರಣ್ಣ. 

“ಎಂಟಾಣೆಗೊಂದು” ಎಂದ ತೋಟದ ಯಜಮಾನ. 

“ತುಂಬಾ ಹೆಚ್ಚಾಯಿತು. ನಾಲ್ಕಾಣೆಗೊ೦ದು ಕೊಡಿ” ಎಂದ 


“ಮರದಿಂದ ಕಾಯಿ ಕೀಳುವ ಆಳಿಗೆ ನಾವು ಪ್ರತಿ ಕಾಯಿಗೆ ನಾಲ್ಕಾಣೆ ಕೊಡುತ್ತೇವೆ. 
ಬೇಕಾದರೆ ನೀವೇ ಮರಹತ್ತಿ ಕಾಯಿ ಕಿತ್ತುಕೊಳ್ಳಿ. ಆಗ ನಾಲ್ಕಾಣೆಯನ್ನೇ ಕೊಡಿ” ಎಂದ 
ಯಜಮಾನ. 


ಮರಶತ್ತಿದರೆ ನಾಲ್ಕಾಣೆ ಉಳಿಯುತ್ತದೆಯೆಂದು ಯೋಚಿಸಿದ ಈರಣ್ಣ ಬಾವಿಯ 
ಕಡೆ ವಾಲಿ ನಿಂತಿದ್ದ ದೊಡ್ಡ ಮರವನ್ನು ಸರಸರ”ಏರಿ `ಒಂದು ಕಾಯಿ ಹರಿದು ಕೆಳಗೆ 
ಹಾಕಿದ. ಇನ್ನೇನು ಇಳಿಯಬೇಕೆನ್ನುವಷ್ಟರಲ್ಲಿ ಕಾಲು ಜಾರಿತು. ಆದರೆ ಕೈಯಿಂದ ತೆಂಗಿನ 
ಗರಿಯನ್ನು ಹಿಡಿದಿದ್ದುದರಿಂದ ಅದನ್ನು ಹಿಡಿದು ಜೋತು ಬಿದ್ದ. 


ಅಷ್ಟರಲ್ಲಿ ಇಬ್ಬರು ಒಂಟಿ ಸವಾರರು ನೀರಿಗಾಗಿ ತೋಟಕ್ಕೆ ಬಂದರು. ತನ್ನ ಪ್ರಾಣ 
ಉಳಿಸಬೇಕೆಂದು ಈರಣ್ಣ ಅವರಲ್ಲಿ ವಿನಂತಿಸಿಕೊಂಡ. 


“ನನ್ನನ್ನು ಕೆಳಗೆ ಇಳಿಸಿದರೆ ನಿಮಗೆ ಎರಡು ರೂಪಾಯಿ ಕೊಡುತ್ತೇನೆ” 
ಎಂದು ಹೇಳಿದ. 


ಅದನ್ನು ಕೇಳಿದ ಮೊದಲನೆಯವ ಒಂಟೆ ಸವಾರ. ತನ್ನ ಒಂಟೆಯನ್ನು ತಂದು ಕೆಳಗೇ 
ನಿಲ್ಲಿಸಿ, ಅದರ ಮೇಲೆ 008) ಈರಣ್ಣನ ಕಾಲು ಹಿಡಿದು ಇಳಿಸಿಕೊಳ್ಳಬೇಕೆನ್ನುವಷ್ಟರಲ್ಲಿ 
ಒಂಟೆ ಮುಂದೆ ಹೋಗಿಬಿಟ್ಟಿತು. ಆಗ ಒಂಟೇ ಸವಾರನೂ ಈರಣ್ಣನ ಕಾಲು ಹಿಡಿದು 
ಜೋತು ಬಿದ್ದು ಹೇಳಿದ. “ಮಹಾಶಯ ನೀನು 5 ಬಿಟ್ಟರೆ ನಾವಿಬ್ಬರೂ ಸಾಯುತ್ತೇವೆ. 
ನಿನಗೆ ನಾನು ನಾಲ್ಕು ರೂಪಾಯಿ ಕೊಡುತ್ತೇನೆ. ಕೈಬಿಡಬೇಡ” ಎಂದು ಈರಣ್ಣನನ್ನು 
ವಿನಂತಿಸಿಕೊ೦ಂಡ. 


ಎರಡನೆಯ ಒಂಟೆಯ ಮೇಲಿದ್ದವ ಅವರನ್ನು ಇಳಿಸಬೇಕೆಂದು ಒಂಟೆಯನ್ನು ತಂದು 
ನಿಲ್ಲಿಸಿ, ಅದರ ಮೇಲೆ ನಿಂತು ತನ್ನ ಸಂಗಡಿಗನ ಕಾಲು ಹಿಡಿದು ಇಳಿಸಿಕೊಳ್ಳಬೇಕೆನ್ನುವಷ್ಟರಲ್ಲಿ 
ಒಂಟೆ ಮುಂದೆ ಹೋಗಿ, ಅವನೂ ಮೊದಲನೆಯವನಂತೆಯೇ ಜೋತು ಬಿದ್ದ. ಅವನು 


“ಗೆಳೆಯ ನೀನು ಕೈಬಿಟ್ಟರೆ ನಾವಿಬ್ಬರೂ ಸಾಯುತ್ತೇವೆ. ನಿನಗೆ ಎಂಟು ರೂಪಾಯಿ 
ಕೊಡುತ್ತೇನೆ ಕೈಬಿಡಬೇಡ” ಎಂದು ತನ್ನ ಸಂಗಡಿಗನನ್ನು ವಿನಂತಿಸಿದ. 


ಈ ಮಾತು ಕೇಳಿ ಈರಣ್ಣನಿಗೆ ಸಿಟ್ಟು ಬಂತು. ತನ್ನ ದುರಾಸೆಯ ಬುದ್ಧಿಯನ್ನು 
ಪ್ರದರ್ಶಿಸುತ್ತಾ ಹೀಗೆ ಹೇಳಿದ. 


“ಅವನಿಗೆ ಎಂಟು ರೂಪಾಯಿ ಏಕೆ ಕೊಡುತ್ತಿ 9 ನಿಮ್ಮಿಬ್ಬರ ಭಾರ ನನ್ನ ಕೈಯಲ್ಲಿದೆ. 
ನಾನು ಕೈಬಿಟ್ಟರೆ ನೀವಿಬ್ಬರೂ ಸಾಯುತ್ತೀರಿ” ಎಂದು ಜೋರು ಮಾಡಿದ. 


ಅದಕ್ಕೆ ಮಧ್ಯದಲ್ಲಿ ಜೋತು ಬಿದವ. 
m о 


“enone, ನನ್ನ ನಾಲ್ಕು ರೂಪಾಯಿ ಮತ್ತು ಅವನ ಎಂಟು ರೂಪಾಯಿ ನಿನಗೇ 
ಕೊಡುತ್ತೇನೆ. ದಯಮಾಡಿ ನಮ್ಮ ಜೀವ ಉಳಿಸು" ಎಂದು ಅಂಗಲಾಚಿದ. 


ನಾಲ್ಕಾಣೆ ಉಳಿಸಲಿಕ್ಕೆ ಮರವೇರಿದ ತನಗೆ ಹನ್ನೆರಡು ರೂಪಾಯಿ ಲಾಭವಾದದ್ದಕ್ಕೆ 
ಈರಣ್ಣ ಖುಷಿಯಿಂದ ಉಬ್ಬಿಹೋದ. 


“ಹಾಗೆ ಬಾ ದಾರಿಗೆ” ಎಂದು ಖುಷಿಯಲ್ಲಿ ಎರಡೂ ಕೈಯಿಂದ ಚಪ್ಪಾಳೆ ತಟ್ಟದ. 
ಚಪ್ಪಾಳೆ ತಟ್ಟುತ್ತಿದ್ದಂತೆಯೇ ಮೂವರೂ ಹಾಳು ಬಾವಿಯಲ್ಲಿ ಬಿದ್ದರು. 


ಭಾಗ-೨ 
ಅಕ್ಷ ರ ಕಲಿಕಾ ಪಾಠಗಳು 
(ಬೋಧನಾ ಕಲಿಕಾ ಪಾಠ ಪರಿಕರಗಳು) 
* ಮೂಲ ಅಕ್ಷರ ಕಲಿಕಾ ಪಾಠಗಳು 


• ಅಕ್ಷರಗಳನ್ನು ಸರಿಯಾಗಿ ಉಚ್ಚರಿಸಲು ಹೇಳಿ 


o ಪದಗಳನ್ನು ಓದಿಸಿ ಬರೆಯಿಸಿ 
ಅರ ದರ 


ಸದರ ಅದರ 
ದಸರ ಗರಗಸ 


(ದ п ಅ) 
(ಗ ರಸ) 
(п ಸರ) 
(ರಗ ಅ) 


- ಚಿತ್ರ - ಪದ ಹೊಂದಿಸಲು ತಿಳಿಸಿ 


23 ол DI 2) «9 


• ಚಿತ್ರ ತೋರಿಸಿ - ಪದ ಹೇಳಿಸಿ 


РАДИКАЛ 
i 


|. а 


> 1: 

7 пуа ತೆ 
Wi ЗА 4 
ји ¥ it у? Й гі Ja 


o ಅಕ್ಷ ರಗಳನ್ನು ಸರಿಯಾಗಿ ಉಚ್ಚರಿಸಲು ತಿಳಿಸಿ 


з ಉ ಮ ಐ ನಮ 


. ಅಕ್ಷ ರಗಳನ್ನು ತೋರಿಸಿ ಬರೆಯಿಸಿ 


30 с» WR 


. ಪದಗಳನ್ನು ಓದಿಸಿ 
ಜನ ಉಮ 


ಜಮ ಮಜ 
ಜಗ 


ನಮನ ಮದಗಜ ಮದರಸ ನಗರದ ಜನ 
ಮನ ಜನರ ಬನದ ಮರ 


* ಗೆರೆ ಎಳೆದಿರುವ ಅಕ್ಷರಗಳನ್ನು ಗುರುತಿಸಲು ತಿಳಿಸಿ 


ಜನ ಸಮ 
ಗಗನ ನಮನ 


• ಕೊಟ್ಟಿರುವ ಅಕ್ಷರಗಳಲ್ಲಿ ಸರಿಯಾದ YET GOA ಬಿಟ್ಟಪದ 
ಪೂರ್ಣಗೊಳಿಸಲು ತಿಳಿಸಿ 


ನ. ಥ್ರ (53) А ಅ) 
(ಬ ಸಜ) 


(ಗ ಸರ) 


• ಚಿತ್ರ ನೋಡಿ - ಪದ ಹೊಂದಿಸಲು ತಿಳಿಸಿ 


• ಕೊಟ್ಟಿರುವ ಅಕ್ಬರಗಳ ಸಹಾಯದಿಂದ ಪದ ರಚಿಸಿ ಚೌಕದಲ್ಲಿ ಬರೆಯಲು 
ತಿಳಿಸಿ. 


ರ ಅಮ ಸ 


DO С 


. ಚುಕ್ಕಿ ಸೇರಿಸಿ - ಪದ ರಚಿಸಿ ಚೌಕದಲ್ಲಿ ಬರೆಯಲು ತಿಳಿಸಿ 


(EEE ( ( 


* ಚಿತ್ರ ತೋರಿಸಿ - ಪದ ಬರೆಯಿಸಿ 


* ಕಲಿತ ಅಕ್ಷ ರ/ಪದಗಳನ್ನು DAL - ಬರೆಯಿಸಿ. 
ರ ಗ ಸ ದ ಅ - ಜಉಮ ಬನ 


ಪಯವಟಚ 


* ಚಿತ್ರ ತೋರಿಸಿ - ಪದ ಹೇಳಿಸಿ 


. ಅಕ್ಷ ರಗಳನ್ನು ಸರಿಯಾಗಿ ಉಚ್ಚರಿಸಲು ತಿಳಿಸಿ 


ಪಯ ವ ಟ ಚ 


. ಅಕ್ಷ ರಗಳನ್ನು ತೋರಿಸಿ - ಬರೆಯಿಸಿ 


ಪಯ ವಟಚ 


• ಪದಗಳನ್ನು ಓದಿಸಿ 


• ಚಿತ್ರ ತೋರಿಸಿ - ಪದ ಬರೆಯಿಸಿ 


o ಕೊಟ್ಟಿರುವ ಅಕ್ಷ ರಗಳಲ್ಲಿ ಸರಿಯಾದ ಅಕ್ಷ ರ ಆರಿಸಿ ಹೇಳಿಸಿ ಬರೆಯಿಸಿ 


ವನ (ಯ 
ಎ ಜ್‌ (ಯ 
ದಯ 


• ಪದಗಳಲ್ಲಿ ಎರಡು ಬಾರಿ ಬಂದಿರುವ ಅಕ್ಷ ರಗಳನ್ನು ಗುರುತಿಸಿ ಬರೆಯಲು 
ತಿಳಿಸಿ 


ಮಾದರಿ : 


• ಅಕ್ಷರಗಳನ್ನು ಬಳಸಿ ಪದ ರಚಿಸಲು. ತಿಳಿ 


ಸದಗ ಜಮ ನ ಹಚ IT ಅವಟ 


ЈС ЈС 
СЖ 
С 
С 


* ಕಲಿತ ಅಕ್ಷ ರ/ಪದಗಳನ್ನು ಓದಿಸಿ - ಬರೆಯಿಸಿ 


ರಗ ಸದ ಅ - з о ಮ ಬವನ 
ಪಯ ವಟ ಚ 


ಜಯ 


ನನ್ನ ಸಾಧನೆ - ೧ 


* ಅಕ ರಗಳನು, ಓದಿಸಿ - ಬರೆಯಿಸಿ 
ca el 


—- 05 (6 ТА А) DEDO) 292 - 


• ಖಾಲಿ ಜಾಗ DON, ಪದ ಪೂರ್ಣಗೊಳಿಸಲು ತಿಳಿಸಿ 

ಅಸ с —_ 9 AÑ ಚ ಗನ 

wm — od ಆ ವಿಯ ಮಗ 
non ಸುಲಿ IB ñ —f 


• ವಾಕ್ಯಗಳನ್ನು ಓದಿಸಿ - 23892 


— BOAO ~ __одоо eens 


Ne] ಅಕ್ಷರ ಬಳಸಿ ಪದ ಬರೆಯಲು ತಿಳಿಸಿ 


o ಅಕ್ಷ ರ ಬಳಸಿ ಪದ ಬರೆಯಲು. ತಿಳಿಸಿ 


ಜಉಮಬನ ಪಯವಟಚ 


• ಚಿತ್ರ ತೋರಿಸಿ - ಪದ ಹೇಳಿಸಿ 


. ಅಕ್ಷ ರಗಳನ್ನು ಸರಿಯಾಗಿ ಉಚ್ಚರಿಸಲು ತಿಳಿಸಿ 


ಅ ಡ з NY 3 


o ಅಕ್ಷ ರಗಳನ್ನು ತೋರಿಸಿ ಬರೆಯಿಸಿ 


одао 


* ಹದ ಓದಿಸಿ - ಬರೆಯಿಸಿ 


ಜಲ ಇನ ಊಟ 
ಲವ ಕಚ ಊನ 
ಬಲ ಕದನ ಉದಕ 


ಕರಗ ಲಕಲಕ ಕಲಕಲ 


. ಚುಕ್ಕಿ ಸೇರಿಸಿ - ಪದ ಬರೆಯಲು ತಿಳಿಸಿ 


o ಬಿಟ್ಟಿರುವ ಸ್ಥಳದಲ್ಲಿ ಸರಿಯಾದ ಅಕ್ಷ ರ ಆರಿಸಿ - ಬರೆಯಿಸಿ 


СЕ Den (ಊ ಲರ) 
2 (8 (Q ಊ ಲ) 
೩. ದನ (ಕಡ ಈ) 


ә. ತಬ _ (ಕಊ ಲ) 


* ಸೂಚಿತ ಅಕ್ಷ ರಗಳಿರುವ ಪದಗಳನ್ನು ಆರಿಸಿ ಆಯಾ ಚೌಕದಲ್ಲಿ ಬರೆಯಿಸಿ 


* ಕಲಿತ ಅಕ್ಷರ/ಪದಗಳನ್ನು ಓದಿಸಿ - ಬರೆಯಿಸಿ 
ರಗಸದಅ - пе 5 0 8 
3 0 © & 23 - OBCDQMWOS 


• ಚಿತ್ರ ತೋರಿಸಿ - ಪದ ಹೇಳಿಸಿ 


. ಅಕ್ಷ ರಗಳನ್ನು ಸರಿಯಾಗಿ ಉಚ್ಚರಿಸಲು ತಿಳಿಸಿ 


ಎ ә ಐ ತ Bg 


. ಅಕ್ಷ ರಗಳನ್ನು ತೋರಿಸಿ - ಬರೆಯಿಸಿ 


. ಪದಗಳನ್ನು ಓದಿಸಿ 
ಏತ 
ಕಳಸ 
ತಬಲ 
ಎಡಬಲ 


E 
18 
З 
KR 
3 
32 
B 
B 
| 
ot 
= 
яр 
opP 


• ಚಿತ್ರ ತೋರಿಸಿ - ಪದ ಬರೆಯಿಸಿ 


ರಕ (ಎಏಳ) 
(ತಳ ಏ) 
| (© 3 9) 


ಕವ __ (3%) 


O 
> 
9. 
೪ 
ಈ 


ಅಕ್ಷ ರಗಳಿಂದ ಆರಂಭವಾಗುವ ಒಂದೊಂದು ಪದ ಬರೆಯಿಸಿ 


* ಕಲಿತ ಅಕ್ಬರ/ಪದಗಳನ್ನು ಓದಿಸಿ ಬರೆಯಿಸಿ 
ರಗಸದಅ – ಜಉಮಬನ 
ಪಯವಟಚ = ಲಡಇಉಊಕ 
ಎಏಐತಳ 


es ве & © 


• ಚಿತ್ರ ತೋರಿಸಿ ಪದಗಳನ್ನು ಹೇಳಿಸಿ 


. ಅಕ್ಷ ರಗಳನ್ನು ಸರಿಯಾಗಿ ಉಚ್ಚರಿಸಲು ತಿಳಿಸಿ 


ಆ Be б, ಣ 


. ಅಕ್ಷ ರಗಳನ್ನು ತೋರಿಸಿ - ಬರೆಯಿಸಿ 


ಆ 3 


. ಪದಗಳನ್ನು ಓದಿಸಿ 
ಆಟ ಆತ 
ಈತ ಆಯತ 


. ಚುಕ್ಕಿ ಸೇರಿಸಿ - ಪದ ರಚಿಸಲು ತಿಳಿಸಿ 


. ಅಕ್ಷ ರಗಳನ್ನು ಬಳಸಿ ಪದಗಳನ್ನು ರಚಿಸಿ ಬರೆಯಲು ತಿಳಿಸಿ. 


ಆ ಈ L 8 ತ n оо =. 


* ಕಲಿತ ಅಕ್ಷ ರ/ಪದಗಳು - ಓದಿಸಿ ಬರೆಯಿಸಿ 
ರಗಸದಅ ಜಲಉಮಬನ 
ಪಯವಟಚ оаза амо 
ಎಏಐತಳ с 65 0 го 


ಆಟ ಓಟ ಕಣ 


ನನ್ನ ಸಾಧನೆ - ೨ 


• ಅಕರಗಳನು, ಓದಿಸಿ - ಬರೆಯಿಸಿ. 
a Al 


__ еф е з б tag 


o ಅಕ್ಷ ರಗಳನ್ನು ಬಳಸಿ ಪದಗಳನ್ನು ರಚಿಸಲು ತಿಳಿಸಿ 
ತ ಆ 8 ಓ ದ ಕ m о 5 Y ಐ 


. ಪದಗಳನ್ನು ಓದಿಸಿ ಬರೆಯಿಸಿ 
ಊರ ಜನರ 


• ಖಾಲಿ ಜಾಗ ತುಂಬಿ ಪದ ಪೂರ್ಣಗೊಳಿಸಲು ತಿಳಿಸಿ 


30 з о 5 
oi ¢ ಓಣ 
ಚಕ ಆವರ _ 
ಜಳ ಎ೭ ಆಗಮ — 
ಕವ __ ತ DE 


. ಅಕ್ಷ ರಗಳನ್ನು ಸರಿಯಾಗಿ ಉಚ್ಚರಿಸಲು ತಿಳಿಸಿ 


ಒ ಹ ಬಿ 


o ಅಕ್ಷ ರಗಳನ್ನು ತೋರಿಸಿ - ಬರೆಯಿಸಿ 


ಒ ಹ Eos 


* ಪದಗಳನ್ನು ಓದಿ 


. ಚುಕ್ಕಿ ಸೇರಿಸಿ - ಪದ ರಚಿಸಲು ತಿಳಿಸಿ 


* ಗೆರೆ ಎಳೆದಿರುವ ಅಕ್ಷರ ಗುರುತಿಸಿ ಸರಿಯಾಗಿ ಉಚ್ಚರಿಸಲು ತಿಳಿಸಿ 
ಹಯ ಛಗ ಒಣಮರ ಔಡಲ 
• ಕೊಟ್ಟಿರುವ ಅಕ್ಷರ ಬಳಕೆಯಾಗಿರುವ ಪದಗಳನ್ನು ಗುರುತಿಸಿ ಅಡಿಗೆರೆ ಹಾಕಿ 
[2 E ಒ BI 


ಹಣ ಛಲ ಒಣ ಒಳ 


ಹರಣ ಔರಸ ಔತಣ ಔಡಲ 


* ಕಲಿತ ಅಕ್ಬರ ಮತ್ತು ಪದಗಳನ್ನು ಓದಿಸಿ - ಬರೆಯಿಸಿ 
ರಗಸದಅ ಜಉಮಬನ 


ಪಯವಟಚ ಲಡಇಉಊರಕಕ 
ಎಏಐತಳ 3332 


со со 3 23 


• ಚಿತ್ರ ತೋರಿಸಿ ಪದ ಹೇಳಿಸಿ 


. ಅಕ್ಷ ರಗಳನ್ನು ಸರಿಯಾಗಿ ಉಚ್ಚರಿಸಲು ತಿಳಿಸಿ 


Ф = з 


. ಅಕ್ಷ ರಗಳನ್ನು ತೋರಿಸಿ - ಬರೆಯಿಸಿ 


ಧ ಥ 


i 


• ಪದಗಳನ್ನು ಓದಿಸಿ 


ಭರ ಧನ 
ಕಥನ ಭರತ 
ಧಗಧಗ ಥಳಥಳ 


• ಚಿತ್ರ ತೋರಿಸಿ - ಪದ ಬರೆಯಿಸಿ 


• ಕೊಟ್ಟಿರುವ ಅಕ್ಷರಗಳಲ್ಲಿ ಸರಿಯಾದ ಅಕ್ಷರ ಆರಿಸಿ ಹೇಳಿಸಿ - ಬರೆಯಿಸಿ 
— 5 (ಭಧ ಢ) 
ಕನ (ಥಭಧ) 
(з ಥ ಭ) 
(ಭಧ ©) 


* ಎಡಭಾಗದಲ್ಲಿರುವ ಅಕ್ಬರಕ್ಕೆ ಬಲಭಾಗದಲ್ಲಿರುವ ಅದೇ ಅಕ್ಷರವನ್ನು 
ಹೊಂದಿರುವ ಪದವನ್ನು ಹೊಂದಿಸಿ ಬರೆಯಲು ತಿಳಿಸಿ 


ಭವನ 


ಮಥನ 


ಢ 
= 


• 293 ಅಕ್ಬರ/ಪದಗಳನ್ನು ಓಡಿಸಿ-- ಬರೆಯಿಸಿ 
ರಗಸದಅ ಜಉಮಬನ 
ಪಯವಟಚ ಲಡಇಉಊಕ 
ಎಏಐತಳ з бі, г 


ಒಹಔಛ ಧಥಢಭ 


ಪ 


ಓರಣ ಧಗಧಗ ಥಳಥಳ ಢಣಢಣ ಥಕಥಕ 
ಆಭರಣ ಸಮತಲ ಸಮಬಲ 


. ಅಕ್ಷ ರಗಳನ್ನು ಸರಿಯಾಗಿ ಉಚ್ಚರಿಸಲು ತಿಳಿಸಿ 


> 


ರು 

. ಅಕ್ಷ ರಗಳನ್ನು ತೋರಿಸಿ ಬರೆಯಿಸಿ 

о ಪ ಪ OD 
о e 


Y 


• ಪದಗಳನ್ನು ಓದಿಸಿ 
ಘಟ DPS ಮಠ ಫಲ ಹಠ 


ಘನ ಘಟಕ ಫಲಕ ಪಠಣ ಸಫಲ 
ಜಠರ ರುಳರುಳ ಫಳಫಳ ರುಣರುಣ Зозе 


ರಿಸಿ ಪದ ರಚಿಸಲು ತಿಳಿಸಿ 


> 
9 ಸು 


. ಕೊಟ್ಟಿರುವ ಅಕ್ಷರಗಳಲ್ಲಿ ಸರಿಯಾದ ಅಕ್ಷರ ಆರಿಸಿ ಸೇರಿಸಿ - 


ಬರೆಯಿಸಿ 


— З (39 єр E) 


2-9 


ERS) 
(ಹಹಖ) 
(DEP) 
FAR 
(58 22 Op) 
(BDO $) 


* ಕೊಟ್ಟಿರುವ ಪದಗಳನ್ನು ವಾಕ್ಯಗಳಲ್ಲಿ ಗುರುತಿಸಿ ಅಡಿ ಗೆರೆ ಎಳೆಯಲು ತಿಳಿಸಿ 
ಹಠ ಫಲಕ ಫಳಫಳ ಜಲ ಮಠ ಸಫಲ 
ಹಠ ಬಹಳ 
ವನದ ಫಲಕ 


ಊರ 
ಪಟದ 


О 


ಮಠದ 


ಊರ 


ಜಲ 
ಊಟ 
ಜನರ ದಸರ ಸಫಲ 


ಆಭರಣ ಫಳಫಳ 


. ಪದಗಳನ್ನು ಹೇಳಿಸಿ ಬರೆಯಿಸಿ 


ಘಮಘಮ ಫಳಫಳ ಥಳಥಳ ರುಳರುಳ 


* ಕಲಿತ ಅಕ್ಬರ/ಪದಗಳನ್ನು ಓದಿಸಿ ಇ. ಬರೆಯಿಸಿ 
ರಗಸದಅ ಜಉಮಬನ 
ಪಯವಟಚ ಲಡಇಉಊಕ 
205089 з бі г 


ಒಹಔಛ ಧಥಢಭ 
ಶಘಫರು 


ರುಳರುಳ. ಫಳಫಳ ರುಣರುಣ Зозе 
ಸಮತಳ ಒಣಮರ ರಸಮಯ 


ә 90 5 2 


. ಚಿತ್ರ ತೋರಿಸಿ ಪದಗಳನ್ನು ಹೇಳಿಸಿ. 


. ಅಕ್ಷ ರಗಳನ್ನು ಸರಿಯಾಗಿ ಉಚ್ಚರಿಸಲು ತಿಳಿಸಿ 


ಐ 202 3 


. ಅಕ್ಷ ರಗಳನ್ನು ತೋರಿಸಿ - ಬರೆಯಲು ತಿಳಿಸಿ 


4, 2 
E a 
' iF . 
1 Џ б 
Ара" 1 -к ಗಗ er 7 
kc! =. u. . ” а 1] Paine A 
1 Ц y „Li Ц й .. N 
N 11 1. tt Й 
[hr ' ї A 
' 
u, i 


* ಹದ ಓದಿಸಿ - ಬರೆಯಿಸಿ 


. ಚುಕ್ಕಿ ಸೇರಿಸಿ - ಪದ ರಚಿಸಲು-ತಿಳಿಸಿ 


ಸಖ ದಶಕ ಖಗ 


• ಅಕ್ಬರಗಳನ್ನು GOA ಪದಗಳನ್ನು ಪೂರ್ಣಗೊಳಿಸಲು ತಿಳಿಸಿ 


ಉ _ 


* ಗೆರೆ ಎಳೆದ ಅಕ್ಷ ರ ಗುರುತಿಸಿ - ಸ್ಪಷ್ಟವಾಗಿ ಉಚ್ಚರಿಸಲು ತಿಳಿಸಿ 


ಖಗ ಯಣ 55 ಶಪಥ ಶರಣ ಔಷಧ 


• ಕೊಟ್ಟಿರುವ ಅಕ್ಷರಗಳನ್ನು ಬಳಸಿ ಪದ ರಚಿಸಿ 


> ಕ б ಬ ರ ತ 


* ಕಲಿತ ಅಕ್ಬರ ಮತ್ತು ಪದಗಳನ್ನು ಓದಿಸಿ - ಬರೆಯಿಸಿ 


ರಗಸದಅ 
ಪಯವಟಚ 
ಎಏಐತಳ 
„5 8 62 

с = Ф Op 


ಜಉಮಬನ 
ಲಡಳಲಊಕ 
з 65 0 го 
ಧಥಢಭ 


2 95 5 8 


ಹಯವದನ 


YO 298 ಐ © 
ಪದ / ಅಕ್ಷರಗಳನ್ನು ಹೇಳಿಸಿ 


. ಅಕ್ಷ ರಗಳನ್ನು ಸರಿಯಾಗಿ ಉಚ್ಚರಿಸಲು ತಿಳಿಸಿ 


BO 


• ಹದ ಓದಿಸಿ - ಬರೆಯಿಸಿ 


ಅಂದ ಅಂಗ ಅಂಶ ಅಂಕ 
ಅಂಜನ ಅಂತಃಕರಣ ಅಂತಃಕಲಹ ಅಂತಃಪುರ 


ಅಂತಃಕಲಹ 


ಅಂತಃಕರಣ 


ot 
> 
65) 
3 
8 
Ф 
3 
| 
ot 
о 
R 
зр 
x 
32 
ಐ 
D 


2] 
* ಓದಿಸಿ - ಬರೆಯಿಸಿ 


* ಕಲಿತ ಅಕ್ಷರ ಮತ್ತು ಪದಗಳನ್ನು ಓದಿಸಿ - ಬರೆಯಿಸಿ 

ರಗಸದಅ ಜಉಮಬನ 

ಪಯವಟಚ оаза ме 

ಎಏಐತಳ з бі, г 

„5 8 62 

oP 2 5» 295 88 
ಅಂ ಅಃ EL 


ಅಂದ ಅಂಗ ಅಂಶ ಅಂಕ ಗಂಧ 
ಚಂದ ಕಂದ ಹಂದರ ಅಂಬರ ಅಂಜನ 


ಚಂದನ ಇಂಧನ ಆನಂದ ಶಂಕರ ಹಂತಕ 
ಆಡಂಬರ ನಂದನವನ ಅಲಂಕರಣ ಅಂತರಂಗ ಭಯಂಕರ 


ನನ್ನ ಸಾಧನೆ - ೩ 


o ಅಕ್ಷರಗಳನ್ನು ತೋರಿಸಿ - ಬರೆಯಿಸಿ 


5 3 55 З ಶಹ ಷ ಒರ ಥ ಢ 


ಠ ಅಃ фр ಅಂ ж о Dd 2 


o ಪದಗಳನ್ನು LAK - ಬರೆಯಿಸಿ 


ex lo 11 11 ||| | 
ಹರಣ | io Lo Ji] 
ಭವನ Lo Ilo JLo JLo] 


ಸಿ - ಪದ ಬರೆಯಲು ತಿಳಿಸಿ 


* ಚಿತ್ರ ತೋರಿ 


. ವಾಕ್ಯಗಳನ್ನು ಓದಿಸಿ ಬರೆಯಿಸಿ 


ಒಣಮರದ ಚರಕ ಊರ ಭವನದ ಫಲಕ 


ಅರಸನ ಆಭರಣ ಥಳಥಳ ನಗರದ ಜನರ ದಸರ ಸಫಲ 


ಮಠದ ಊಟ ಜನರ ಸಂತಸ ವನದ ಔಷಧ ಘಮಘಮ 


ಈ ಅಕ್ಷ ರಗಳನ್ನು ಓದಿಸಿ, ಹೇಳಿಸಿ 
ಕನ್ನಡ ವರ್ಣಮಾಲೆ 


а td a £ au au ё б 
я а a sa 43 з 
dl € даг A E GD 


8 
< 


ಗುಣಿತ ಅಕ್ಬರ ಕಲಿಕಾ ಪಾಠಗಳು 


wos – О 


• ಅಕ್ಬರಗಳನ್ನು ಓದಿಸಿ 
Oe Y 2595 LU DD ~ 


• ಚಿತ್ರ ತೋರಿಸಿ - ಪದ ಹೇಳಿಸಿ. 


ರ ಚಿಹ್ನೆಗಳ ಪರಿಚಯ 


> 

• 

3 
ಪ 


а, 


ನು ಹಚಿ ಬರೆಯಲು ತಿಳಿಸಿ 


ರ ಚಿಹ್ನೆಗಳ 


> 
З 


с 


ја || | IE 
as 
|| 
| [| 
seis] |p ols 
"| вје| | [ele 
„++ | | | fe 
ОНИ 
role] || | Te 
ತ «||» ај» 


• ಅಕರಗಳಿಗೆ 


ell 
|| | || | |Е 
ОСНОВИ 
_|5]| | || | fe 


. ಪದಗಳನ್ನು ಓದಿಸಿ - ಬರೆಯಿಸಿ 


೫ 
3 
я 

З 

«ор 
ў 
is 
B 
B 

| 

೫ 
O 
3 
19) 
“3 


* ಅಕ್ಬರ ಆರಿಸಿ ಪದಗಳನ್ನು ಪೂರ್ಣಗೊಳಿಸಲು ತಿಳಿಸಿ 


ದಿನ — (ಸಿ ಶಿ ಷಿ) 

___ ರಾವರಿ (ಕೀ ನೀ ಮೀ) 
ಚುಕು (ಸು ಠು ಟು) 
___ 55983 (ಜೂ ಜಾ ರೂ) 
ಗ ಭಾ 00 (ಳಾ $e $) 

ಮರ _ ಬು (Se e ಹೇ) 

ನಾಡ __ 9 (ದೊ ಡೊ ಧೊ) 
an ಟ್ರ (ಥೋ ತೋ ನೋ) 
ಮರ __ OR (ಗೆ ನೆ ಮೆ) 


О. 
Э. 
೩. 
>. 
93. 
та 
Er 
5. 
208 


З 
о 


. ಅಕ್ಷ ರಗಳನ್ನು ಬಳಸಿ ಪದ ರಚಿಸಲು ತಿಳಿಸಿ 
ಜೋಪೀ ಟ ತೋ Y ಸೆಪಿಡೆ ಕಡು о ಗೋದೋಟೋ 


. ಅಕ್ಷ ರಗಳನ್ನು ಓದಿಸಿ 


ಇ ಕ ಯ ಅಂ 


• ಚಿತ್ರ ತೋರಿಸಿ - ಪದಗಳನ್ನು ಹೇಳಿಸಿ 


3 
O 
B 
> 
E, 
18° 
3 
D, 
вез 


ಅಂತಃಪುರ 


ಮೃಗ 


ಮೃಗರಾಜ 


ಅಂಗಳ 


ಅಂತಃಕರಣ 


• ಚಿತ್ರ ನೋಡಿ - ಪದ ಬರೆಯಲು ತಿಳಿಸಿ 


ale eo СЕЗ УЗ 
sol з Їж-| «| = || - | "| | «|» | delo 


чає сокееуџ зезеја рама Bengoa • 


ОДУ ||| 
pasa | ||| 
||| [3] | | ||| 
|__ | | ||| ||- 
PERT TT ET TT | 
___|| ||| ||- 
__|_|| ||| ||- 
__|_| ||| ||- 
sll 


• ಸರಿಯಾದ ಅಕ್ಷರವನ್ನು ಬಳಸಿ ಹತ್ತು ಪದಗಳನ್ನು ಬರೆಯಲು ತಿಳಿಸಿ 


ಮಾದರಿ : ರೈಲು 


Re 
del | (EN je] Tel eb 


aj 
а ಕಾ |_| Ae 


чає ಣಂ ೩% 


с» 
| 
re 
B- 
fe 
1 
Y 


ದ ಬರೆಯಲು ತಿಳಿಸಿ 


- 3 


• ಚಿತ್ರ ನೋಡಿ 


. ಪದಗಳನ್ನು ಓದಿ - ಬರೆಯಲು ತಿಳಿಸಿ 


ಮದಗಜ ೨ ದಾಸವಾಳ 
ಹಿಮಾಲಯ ೭ ದೀಪಾವಳಿ 
ಮೂಗುದಾರ 
DATO ಜೇನುಗೂಡು 
ಗೆಳೆತನ — ಮೈದಾನ 
ಜತೆಗಾರ | ಯೋಗಾಸನ 
ಸೌತೇಕಾಯಿ ೭... ಚದುರಂಗ 


ಅಂತಃಪುರ ವ್‌ ಕೆಂದಾವರೆ 


* ಗುಣಿತಾಕ್ಷರಗಳಿಂದ ಪದ ರಚಿಸಲು ತಿಳಿಸಿ 


ಕಾಗಿ ಚೀ ಜು ಟೈ ತೂ ದೇ ನೈ ಪೂ ಬಾ ಮು 
ಲಾಬಿ ಸಾಕೂ ನೇಜೋ ಟೋ ಮೈ ಯೋ 


. ಅಕ್ಷರಗಳಿಗೆ ಸ್ಪರ ಚಿಹ್ನೆಗಳನ್ನು (ಕಾಗುಣಿತ) ಬರೆಯಲು ತಿಳಿಸಿ 


ಕ 
ಜ 
ಟಿ 
ನ 
ಬ 
ರ 
ಸ 
ಹೆ 


• ಬಿಟ್ಟ ಅಕ್ಷ ರಗಳನ್ನು ತುಂಬಲು ತಿಳಿಸಿ 


ದಗಳನ್ನು ಗುರುತಿಸಿ ಬರೆಯಲು ತಿಳಿಸಿ 
215 19 |9 [8 ಸಬ 


ರಣ јо | mee |e 


21 


